KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜನವರಿ ೧೩, ೨೦೧೧ (ಪುಷ್ಯ ೨೩ ಶಕ ವರ್ಷ ೧೯೩೨) ಸಂಚಿಕೆ ೨ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ನಂ.ಎಲ್‌ಎನ್‌ಡಿ.ಸಿಆರ್‌.172/08-09, ದಿನಾಂಕ:25ನೇ ನವೆಂಬರ್‌, 2010 
ವಿಷಯ: ಬಂಗಾರಪೇಟೆ ತಾಲ್ಲೂಕು ಕಸಬಾ ಹೋಬಳಿ ಐನ್ನೋರ ಹೊಸಹಳ್ಳಿ ಗ್ರಾಮದ ಸ.ನಂ.128 ರಲ್ಲಿ 4-00 ಎಕರೆ ಜಮೀನನ್ನು 
ಹಿಂದುಳಿದ ವರ್ಗಗಳ ಮೆಟ್ರಿಕ್‌ ಪೂರ್ವ ಮತ್ತು ಮೆಟ್ರಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಸ್ಥಾಪಿಸುವ ಬಗ್ಗೆ 
ಜಮೀನು ಮಂಜೂರು ಮಾಡುವ ಕುರಿತು. 
ಉಲ್ಲೇಖ: 1) ಸರ್ಕಾರದ ಪತ್ರ ಸಂಖ್ಯೆ: ಆರ್‌ಡಿ 31 ಎಲ್‌ಜಿಕೆ 2009 ದಿನಾಂಕ;16.04.2009. 
2) ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ರವರ ಪತ್ರ ನಂ.ಎಲ್‌ಎನ್‌ಡಿ. ಸಿಆರ್‌.173/08-09, ದಿನಾ೦ಕ:11.05.2009. 
ಅಧಿಸೂಚನೆ 
94ನೇ ನಿಯಮ 68(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಖರಾಬು ಗೋಮಾಳ ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕಾಗಿ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ 
ಪ್ರಕರಣದ (1ನೇ ಉಪಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಉಲ್ಲೇಖದ ಸರ್ಕಾರದ ಪತ್ರದಂತೆ ಜಿಲ್ಲಾಧಿಕಾರಿಗಳು, ಕೋಲಾರ 
ಜಿಲ್ಲೆ ಆದ ನನಗೆ ಪ್ರತ್ಯಾಯೋಜನೆಯಗೊಂಡಿರುವುದರಿಂದ, ಸದರಿ ಅಧಿಕಾರವನ್ನು ಚಲಾಯಿಸಿ ಸದರಿ ಖರಾಬು ಗೋಮಾಳ ಪೂರ್ತಿ ಪ್ರದೇಶವು ಸದರಿ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸದರಿ ಖರಾಬು ಗೋಮಾಳ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು 
ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 
ಸದರಿ ಖರಾಬು ಗೋಮಾಳ ಪೂರ್ತಿ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವುದೇ 
ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಭತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ 
ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ 
ಪರಿಹಾರಕ್ಕಾಗಿ ಸ್ರೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ ಲಿಖತ ರೂಪದಲ್ಲಿ ತಿಳಿಸತಕ್ಕದ್ದು. ಮತ್ತು ಆಕ್ಷೇಪಣೆಗಳನ್ನು ಮತ್ತು 
ಸ್ರೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


(೯) 











೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಅನುಸೂಚಿ 
ಜಿಲ್ಲೆ: ಕೋಲಾರ 
ತಾಲ್ಲೂಕು: ಬಂಗಾರಪೇಟೆ 
ಹೋಬಳಿ: ಕಸಬಾ 
ಗ್ರಾಮ: ಐನ್ನೋರಹೊಸಹಳ್ಳಿ 
ಸ.ನಂ.128 ಖರಾಬು ಗೋಮಾಳ ಜಮೀನು ವಿಸ್ತೀರ್ಣ 4-00 ಎಕರೆಗೆ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 
ಚೆಕ್ಕುಬಂದಿ 
ಪೂರ್ವಕ್ಕೆ: ರಿ.ಸ.ನಂ.114 
ಪಶ್ಚಿಮಕ್ಕೆ: ರಿ.ಸ.ನಂ.127 ಮತ್ತು ಉಳಿಕೆ ಜಮೀನು 
ಉತ್ತರಕ್ಕೆ: ಸ.ನಂ.116 
ದಕ್ಷಿಣಕ್ಕೆ: ಇದೇ ಸ.ನಂ.ನ ಉಳಿಕೆ ಜಮೀನು ಮತ್ತು ಸ.ನಂ.129 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.448 ಕೋಲಾರ ಜಿಲ್ಲೆ, ಕೋಲಾರ. 
ತಹಶೀಲ್ದಾರ್‌ ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು 
ನಮೂನೆ-27 
ಪ್ರಕಟಣೆ 
ನಂ.ಎಲ್‌.ಎನ್‌.ಡಿ/ಜೆ/ಸಿ.ಆರ್‌/146/09-10, ದಿನಾಂಕ:29ನೇ ನವೆಂಬರ್‌, 2010 

1. ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ತೋಪು, ಜಮೀನಾಗಿರುತ್ತದೆ ಅದರಂತೆ ಭೂತಾನಹಳ್ಳಿ ಗ್ರಾಮದ 
ಸ.ನಂ.113ರ ಸರ್ಕಾರಿ ತೋಪು ವಿಸ್ತೀರ್ಣ 1-17 (ಎ-ಗು೦) ಜಮೀನನ್ನು ಸಾರ್ವಜನಿಕ ಉದ್ದೇಶ ಸರ್ಕಾರಿ ಶಾಲೆ, ಪ್ರಾಥಮಿಕ 
ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಭವನಕ್ಕಾಗಿ ಕಾಯ್ದಿರಿಸಲು ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ 
ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 68(1)ರ ರೀತ್ಯಾ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ.ನಂ.113ರ ಸರ್ಕಾರಿ ತೋಪು 
ಜಮೀನಿನಲ್ಲಿ 1-17(ಎ-ಗು೦) ಜಮೀನನ್ನು ಸಾರ್ವಜನಿಕ ಉಪಯೋಗಕ್ಕೆ ಸರ್ಕಾರಿ ಶಾಲೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ 
ಸಮುದಾಯ ಭವನಕ್ಕಾಗಿ ಕಾಯ್ದಿರಿಸುವ ಉದ್ದೇಶದಿ೦ದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ 
ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತದೆ. 

2. ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅ೦ತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ ಉಳ್ಳವರು ಅಂದರೆ ಸರ್ಕಾರಿ 
ತೋಪು ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಸರ್ಕಾರಿ ಶಾಲೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಭವನಕ್ಕಾಗಿ 
ವಿಲೇವಾರಿ ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಂದು 90 ದಿನಗಳ ಒಳಗಾಗಿ ಲಿಖಿತ 
ಮೂಲಕ ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ ವೇಳೆಯನ್ನು ಮೀರಿ ಬರುವಂತಹ 
ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲಾ ಅಲ್ಲದೆ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ 
ಸರ್ಕಾರಿ ತೋಪು ಜಮೀನಿನ 1-17 (ಎ-ಗು೦) ಜಮೀನನ್ನು ಸರ್ಕಾರಿ ಶಾಲೆಗೆ 0-20 ಗುಂ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 0-02 
ಗುಂ ಹಾಗೂ ಸಮುದಾಯ ಭವನಕ್ಕೆ 0-35 ಗು೦ ಸಾರ್ವಜನಿಕವಾಗಿ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಷೆಡ್ಯೂಲ್‌ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು- ಆನೇಕಲ್‌ ಗ್ರಾಮ- ಭೂತಾನಹಳ್ಳಿ 
ಸ.ನಂ.-ಸ.ನಂ.113 ವಿಸ್ಮೀರ್ಣ 1-17 (ಎ-ಗುಂ) ವರ್ಗೀಕರಣ- ಸರ್ಕಾರಿ ತೋಪು 
ಪೂರ್ವಕ್ಕೆ- ಸ.ನಂ.114 ಪಶ್ಚಿಮಕ್ಕೆ- ಸ.ನಂ.115 
ಉತ್ತರಕ್ಕೆ: ಸ.ನಂ.112 ದಕ್ಷಿಣಕ್ಕೆ - ಸ.ನಂ.115 
ತಹಶೀಲ್ದಾರ್‌ 
ಪಿ.ಆರ್‌.450 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೧೧ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಕಾಯಿದೆ ಕಲಂ 6(1)ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂಇ70 ಭೂಸ್ವಾಚ 2010, ದಿನಾಂಕ:20ನೇ ಡಿಸೆಂಬರ್‌, 2010 

ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ 2009-10ನೇ ಸಾಲಿನಲ್ಲಿ ಹರಪನಹಳ್ಳಿ ಪಟ್ಟಣದಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ನಿರಾಶ್ರಿತ ಸಂತ್ರಸ್ತರಿಗೆ ಪುನರ್ವಸತಿ 
ಕಲ್ಪಿಸುವ ಉದ್ದೇಶಕ್ಕಾಗಿ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆಯವರ ಕ್ರಮಾಂಕ ಎಲ್‌.ಎ.ಕ್ಯೂಸಿಆರ್‌:81/2009-10 ದಿನಾಂಕ:20.11.2009ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಹಾಗೂ ದಿನಾಂಕ:26.11.2009ರಂದು 
ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮ 9ನೇ ಪ್ರಕರಣದ (1ನೇ ಉಪ ಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿವಸಗಳು ಮುಕ್ತಾಯವಾದ ನಂತರ ಸದರಿ ಭೂಮಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೆಶಿಸಿರುತ್ತಾರೆ. 

ಸದರಿ ಭೂ ಸ್ವಾಧೀನದ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. ಸದರಿ ಭೂ ಸ್ವಾಧೀನ ಅಧಿನಿಯಮದ 
ಪ್ರಕಾರ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಭೂ ಸ್ವಾಧೀನಾಧಿಕಾರಿಗಳು ಹಾಗೂ ಉಪ ವಿಭಾಗಾಧಿಕಾರಿಗಳು, ಹರಪನಹಳ್ಳಿ ಉಪ ವಿಭಾಗ ಇವರನ್ನು ಸದರಿ ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯವನ್ನು ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ ಮತ್ತು ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ 
ನಿರ್ದೇಶಿಸಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬಾ ಗ್ರಾಮ: ಹರಪನಹಳ್ಳಿ 
ಕ್ರ ಖಾತೆದಾರರ- ಅನುಭವದಾರರ- ತರಹೆ ಸರ್ವೆ ಚಕ್ಕುಬಂದಿ ಅಗತ್ಯವಾದ ಆಕಾರ 
ಸಂ. ಹಿತಾಸಕ್ತಿ ಹೊಂದಿರುವವರ ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಜು ವಿಸ್ತೀರ್ಣ ರೂ.ಪೈ. 
ಸ.ನಂ ಸ.ನಂ. ಸ.ನಂ. ಸ.ನಂ. ಎ.ಸೆಂ. 
1 2 3 4 5 6 7 8 9 10 
1 | ಇಜೌರಿ ಕುಬೇರಪ್ಪ ಬಿನ್‌ ಅನಂತಪ್ಪ ಖುಷ್ತಿ 598 ಹಳ್ಳ 597ಬಿ ಹ.ಹಳ್ಳಿ-ಹರಿಹರ ರಸ್ತೆ ಹಳ್ಳ 155 0.93 
ಒಟ್ಟು 155 0.93 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.472 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯಿದೆ ಕಲಂ.6(1) (ಕಲಂ17ರೊಂದಿಗೆ ಓದಲಾದಂತೆ) ನೇ ಪ್ರಕರಣದ ಮೇರೆಗೆ (ರೈಲ್ವೆ ಮಾರ್ಗದ ಅಗಲೀಕರಣಕ್ಕಾಗಿ) ಭೂಸ್ವಾಧೀನದ ಬಗ್ಗೆ ಅಧಿಸೂಚನೆ 
ನಂ.ಕಂಇ/73/ ಭೂಸ್ವಾಚ/2010, ದಿನಾಂಕ:20ನೇ ಡಿಸೆಂಬರ್‌, 2010 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894ರ 1) 6ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ಗೇಜ್‌ ರೈಲುದಾರಿ ನಿರ್ಮಾಣದ ಅಗಲೀಕರಣಕ್ಕಾಗಿ ಅಗತ್ಯವಾಗಿದೆಯೆಂದು ಈ ಮೂಲಕ 
ಘೋಷಿಸುತ್ತದೆ. ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 
ದಾವಣಗೆರೆ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರನ್ನು ನೇಮಕ ಮಾಡಿದೆ ಹಾಗೂ ಸದರಿ 
ಭೂಮಿಗಳ ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪ ಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸುತ್ತದೆ. 


ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಪಿ.ಬಿ. ರಸ್ತೆ ಬ್ಯಾಂಕ್‌ ಆಫ್‌ ಮಹಾರಾಷ್ಟ್ರ ಎದುರುಗಡೆ, ಹರಿಹರ ಇವರ 
ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 






























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ತೆಲಿಗಿ ಗ್ರಾಮ: ಮಾಚಿಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ | ಸರ್ವೆ ನಂ. ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ದಿಕ್ಕಿಗೆ ಭೂಸ್ವಾಧೀನ ಒಟ್ಟು ಆಕಾರ 
ಸಂ. (ಆರ್‌.ಟಿ.ಸಿ. ಪ್ರಕಾರ) ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಸ್ವಾಧೀನವಾಗಿದೆ ದ ವಿಸ್ತೀರ್ಣ | ರೂ.ಪೈ. 
ವಿಸ್ತೀರ್ಣ | ಎ-ಸೆಂ. 
ಎ-ಸೆಂ. 
1 2 3 4 5 6 7 8 9 10 11 12 13 
ಗೆ ಎಂ. ಹನುಮಂತಪ್ಪ ಬಿನ್‌ ಸ್ವಂತ 214/ಎ1 ಖುಷ್ಕಿ ಈಗಾಗಲೇ ಇದೇ ನಂಬರಿನ 208 ಇದೇ ನಂಬರಿನ ಪಶ್ಚಿಮ 0-05 0-05 0-05 
ಹನುಮಪ್ಪ, ಮಾಚಿಹಳ್ಳಿ ಸ್ವಾಧೀನವಾದ ಉಳಿಕೆ ಜಮೀನು ಉಳಿಕೆ ಜಮೀನು 
ಪ್ರದೇಶ 
ಒಟ್ಟು 0-05 0-05 0-05 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.473 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೧೩ 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆಯ ಕಲಂ 6(1) ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 36 ಭೂಸ್ವಾಚ 2010, ದಿನಾಂಕ:3ನೇ ನವೆಂಬರ್‌, 2010 
ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ನಾಯಕನಹಟ್ಟಿ ಗ್ರಾಮದ ಶ್ರೀ ಗುರುತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಲುವಾಗಿ ಅಗತ್ಯವಾಗಿ ಬೇಕಾಗಿದೆ ಎಂದು ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳು ತಮ್ಮ ಆದೇಶದ ನಂ.ಎಲ್‌ಎಕ್ಯೂಎಸ್‌ಆರ್‌:32/2009-10 ದಿನಾ೦ಕ:07.10.2009 ರನ್ವಯದ ಅಧಿಸೂಚನೆಯಲ್ಲಿ ಅನುಸೂಚಿಸಲಾಗಿರುವುದರಿಂದ, 
ಮತ್ತು ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ 33/1991ರನ್ವಯ ತಿದ್ದುಪಡಿಯಿಂದ ಅರ್ಜನೆಯ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 5(ಎ) ಪ್ರಕರಣ (2)ನೇ ಉಪ ಪ್ರಕರಣದ ಹಾಗೂ ಕಲಂ 6(1ಎ)ರ 
ಪ್ರಕರಣದ ಮೇರೆಗೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿದ ನಂತರ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳುವ ಅವಶ್ಯವಿದೆ ಎಂದು ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ 





1 


ಉದ್ದೇಶಕ್ಕಾಗಿ ಜಮೀನುಗಳನ್ನು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ ಕಲಂ 6(1ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಸ್ವಾಧೀನ ಜಮೀನುಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳಲ್ಲಿ ಎಲ್ಲಾ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲು ಜಿಲ್ಲಾಧಿಕಾರಿಗಳ ಪ್ರಶಾಸನ ಕಾರ್ಯವನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಸ್ವಾಧಿನದ ಅಧಿನಿಯಮದ (3)ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. 

ಹಾಗೂ ಸದರಿ ಜಮೀನುಗಳ ಭೂ ಸ್ವಾಧೀನ (ಅರ್ಜನೆಗೆ) ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. ಸದರಿ ಜಮೀನಿನ ನಕ್ಷೆಗಳನ್ನು 
ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ಚಿತ್ರದುರ್ಗ ಉಪವಿಭಾಗ ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಕಾಯ್ದಿರಿಸಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ತೂಕು: ಚಳ್ಳಕೆರೆ ಹೋಬಳಿ: ನಾಯ್ಕನಹಟ್ಟಿ ಗ್ರಾಮ: ನಾಯ್ಕನಹಟ್ಟಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಗ್ರಾಮದ ಹೆಸರು ಸರ್ವೆ ತರಹೆ ಜಮೀನುಗಳ ಚಕ್ಕುಬಂದಿ ವಿವರಗಳು ಭೂ ಸ್ವಾಧೀನ ಆಕಾರ 
ಸಂ. ವಿಳಾಸ ಹೆಸರು ವಿಳಾಸ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪಡಿಸಿಕೊಳ್ಳುವ (ರೂ.ಪೈ.) 
ವಿಸ್ತೀರ್ಣ (ಎ-ಗು) 
1 2 3 4 5 6 7 8 9 10 11 12 
ಸ್ಯ ಕೆ.ಎಂ. ಚಂದ್ರಶೇಖರಯ್ಯ ಕೆ.ಎಂ. ಚಂದ್ರಶೇಖರಯ್ಯ ನಾಯ್ದನಹಟ್ಟಿ 219/1 ಭಾಗಾಯ್ತು ಪಿ.ಡಬ್ಲ್ಯೂಡಿ ರಿ.ಸ.ನಂ.219/4 ದೇವಸ್ಥಾನಕ್ಕೆ ರಿ.ಸ.ನಂ.219/ 1-01 0-91 
ಬಿನ್‌ ಚನ್ನಬಸಯ, ಬಿನ್‌ ಚನ್ನಬಸಯ, ರಸ್ತೆ ರಸ್ತೆ 2 
2. | ಕೆ.ಎಂ. ಶಿವಮೂರ್ತಿ ಬಿನ್‌ | ಕೆ.ಎಂ. ಶಿವಮೂರ್ತಿ ಬಿನ್‌ ನಾಯ್ಕನಹಟ್ಟಿ 219/3 ಭಾಗಾಯ್ತು ಪಿ.ಡಬ್ಲ್ಯೂಡಿ ರಿ.ಸ.ನಂ.219/4 | ರಿ.ಸ.ನಂ.219/2 ಸರ್ಕಾರಿ ಹಳ್ಳ 0-29 0-64 
ಚನ್ನಬಸಯ್ತ ಚನ್ನಬಸಯ್ತ ರಸ್ತೆ 
3. | ರುದ್ರಣ್ಣ ಬಿನ್‌ ಚನ್ನಪ್ಪ | ರುದ್ರಣ್ಣ ಬಿನ್‌ ಚನ್ನಪ್ಪ ನಾಯ್ಕನಹಟ್ಟಿ | 219/4ಪಿ1 | ಭಾಗಾಯ್ತು | ರಿ.ಸ.ನಂ.219/3 ಗಾಮ ದೇವಸ್ಥಾನಕ್ಕೆ ಸರ್ಕಾರಿ ಹಳ್ಳ 1-37 1-70 
ನಿಡುಮಾಡಪ್ಪ ಬಿನ್‌ ಚನ್ನಪ್ಪ | ನಿಡುಮಾಡಪ್ಪ ಬಿನ್‌ ರಸ್ತೆ 
ಚನ್ನಪ್ಪ 
4. | ಸಿ.ಎಂ. ಬಸವರಾಜಪ್ಪ ಬಿನ್‌ | ಸಿ.ಎಂ. ಬಸವರಾಜಪ್ಪ ನಾಯ್ಕನಹಟ್ಟಿ 219/4೩2 | ಭಾಗಾಯ್ತು | ರಿ.ಸ.ನಂ.219/3 ಗ್ರಾಮ ದೇವಸ್ಥಾನಕ್ಕೆ ಸರ್ಕಾರಿ ಹಳ್ಳ 1-37 1-69 
ಜುಮ್ವಾ 5-24 












































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.438 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ತಾಧೀನ-2 ಮತ್ತು ಪುನರ್ವಸತಿ) 


೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 





ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆರವರ ಕಾರ್ಯಾಲಯ 
ಭೂ ಅರ್ಜನೆ ಅಧಿನಿಯಮದ 48(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂ/ವಿವ/85/09-10, ದಿನಾಂಕ:7ನೇ ಡಿಸೆಂಬರ್‌, 2010 
ಕರ್ನಾಟಕ ಸರ್ಕಾರದ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ, 1984 (ಕೇಂದ್ರ ಅಧಿನಿಯಮ ಸಂಖ್ಯೆ: 1, 1894) ಕಲಂ 48(1)ರಂತೆ ದತ್ತವಾದ ಅಧಿಕಾರದನ್ವಯ, 2009-10ನೇ ಸಾಲಿನಲ್ಲಿ ಹರಪನಹಳ್ಳಿ ಪಟ್ಟಣದಲ್ಲಿ 
ಅತಿವೃಷ್ಟಿಯಿಂದ ಹಾನಿಗೊಳಗಾದ ನಿರಾಶ್ರಿತ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಉದ್ದೇಶಕ್ಕಾಗಿ ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳನ್ನು ಭೂ ಮಾಲೀಕರಿಂದ ಕ್ರಯಕ್ಕೆ ತೆಗೆದುಕೊಂಡಿರುವುದರಿಂದ, ಸದರಿ 


ಜಮೀನುಗಳಿಗೆ ಅನ್ವಯಿಸುವಂತೆ ಮಾತ್ರ ಭೂ ಅರ್ಜನೆ ಅಧಿನಿಯಮದ ಕಲಂ 4(1)ರ ಪಕಾರ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ಎಲ್‌.ಎ.ಕ್ಯೂ/ವಿವ/85/09-10 ದಿನಾ೦ಕ:02.12.2009ರಂತೆ ಕರ್ನಾಟಕ ರಾಜ್ಯಪತ್ರ ಭಾಗ-6 ಪುಟ 
ಸಂಖ್ಯೆ: 1381, 1382 ದಿನಾಂಕ:10.12.2009ರಲ್ಲಿ ಪ್ರಕಟಗೊಂಡ ಅಧಿಸೂಚನೆಯನ್ನು ಹಿಂದಕ್ಕೆ ಪಡೆಯಲಾಗಿದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

































































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬಾ ಗ್ರಾಮ: ಹರಪನಹಳ್ಳಿ 
ತ್ರ. ಖಾತೆದಾರರ- ಅನುಭವದಾರರ-ಹಿತಾಸಕ್ತಿ ತರಹೆ ಸರ್ವೆ ಚೆಕ್ಕುಬಂದಿ ಅಂದಾಜಿಸಲ್ಪಟ್ಟ ಆಕಾರ 
ಸಂ. ಹೊಂದಿರುವವರ ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ.ಪೈ. 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಸೆಂ. 
1 2 3 4 6 7 8 9 10 
1. ತಲವಾರ ಅಲ್ಲಿಸಾಬ್‌ ಖುಷ್ಕಿ 594/ಎ 589 614 593 ಹ.ಹಳ್ಳಿ- 4.06 6.35 
588ಎ 615 ಹರಿಹರ ರಸ್ತೆ 
2; ಅಲ್ಲಾಭಕ್ಷ ಬಿನ್‌ ಮಸಲವಾಡದ ಖುಷ್ಕಿ 594/ಬಿ 589 615 593 ಹ.ಹಳ್ಳಿ- 5.02 6.43 
ಇಮಾಂಸಾಬ್‌ ಉರ್ಫ್‌ ಕಾಲೇಸಾಬ್‌ 588ಎ 616 ಹರಿಹರ ರಸ್ತೆ 
3. ಶ್ರೀಮತಿ ರುಕ್ಕವ್ವ ಕೋಂ ಚಂದ್ರನಾಥ ಖುಷ್ಕಿ 588/ಸಿ 582ಎ 587ಬಿ 588ಬಿ ಹ.ಹಳ್ಳಿ- 3.49 4.47 
ಬೀಳಗಿ ಮಹಾವೀರಗಲ್ಲಿ ಹುಬ್ಬಳ್ಳಿ 588ಎ ಹರಿಹರ ರಸ್ತೆ 
4. ಇಜೌರಿ ಅನಂತಪ್ಪ, ಖುಷ್ಕಿ 587/ಬಿ 588ಸಿ 589 ಇದೇ ನಂ.ಪೈಕಿ ಹ.ಹಳ್ಳಿ- 1.80 1.08 
ಇಜೌರಿ ಕುಬೇರಪ್ಪ, ಉಳಿದ ವಿಸ್ತೀರ್ಣ ಹರಿಹರ ರಸ್ತೆ 
ಇಜೌರಿ ಭರ್ಮಪ್ಪ, 
ಇಜೌರಿ ಮಲ್ರಿನಾಥ 
5. ಸಾಲ್ವ ಅಬ್ದುಲ್‌ ಸಾಬು ಬಿನ್‌ ಚಮನ್‌ ಸಾಬ್‌ ಖುಷ್ಕಿ 582/ಎ 582ಬಿ 588ಸಿ ಇದೇ ನಂ.ಪೈಕಿ ಹ.ಹಳ್ಳಿ- 1.67 2.13 
ಹ.ಹಳ್ಳಿ ಉಳಿದ ವಿಸ್ತೀರ್ಣ ಹರಿಹರ ರಸ್ತೆ 
ಒಟ್ಟು 16.94 20.46 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.454 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೧೫ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌.ಎಕ್ಯೂಎಸ್‌ಆರ್‌/25/2010-11, ದಿನಾಂಕ:19ನೇ ನವೆಂಬರ್‌, 2010 
ಇದರ ಅನುಸೂಜಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು 
ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧೀಕಾರಿಗಳು, ಹೇಮಾವತಿ 
ನಾಲಾವಲಯ, ತುಮಕೂರು ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 39(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ನೇಮಕವಾದ ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ. ಮಾರಾಟ, ಗುತ್ತಿಗೆ, ಅಡಮಾನ 
ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಂಡಿನಶಿವರ/ದಬ್ಬೇಘಟ್ಟ/ಕಸಬಾ ಗ್ರಾಮ: 1) ಚಿಮ್ಮನಹಳ್ಳಿ 2) ಬಿ.ಸಿ.ಕಾವಲ್‌ 3) ಚಾಕುವಳ್ಳಿ 
4) ಹೆಡಗಿ ಹಳ್ಳಿ 5) ಕಲ್ಕೆರೆ 6) ಚಿಕ್ಕತುರುವೇಕೆರೆ 
7) ಗುಡ್ಡೇನಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತರ ದಕ್ಷಿ ಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
ಗ್ರಾಮ: ಚಿಮನಹಳ್ಳಿ 
ಹ ಅ 
1. ಸಣ್ಣಹುಚ್ಚಯ್ಗ ಬಿನ್‌ ವೆಂಕಟಯ ಸಣಹುಚ್ಛಯ್ದ 181 ಖುಷ್ಕಿ 181 181 ಗಡಿ 182 0-12 0-34 
ದ್ರ ಜರೆ ಬಿ ದ್ರ ಜರಿ 
2. ರಾಮಕೃಷ್ಣಯ್ಯ ಬಿನ್‌ ದಾಸಣ್ಣ ರಾಮಕೃಷ್ಣಯ್ಯ 182 ಖುಷ್ಕಿ 182 182 181 183 0-14 0-42 

























































































೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
3. ಕಮಲಮ್ಮ ಕೋಂ ಸಿದ್ದಗೌಡ, ಕಮಲಮ್ಮ 183 ಖುಷ್ಕಿ 183 183 182 102 0-14 0-42 
ಜಯಮ್ಮ ಕೋಂ ಸುಬ್ಬಣ್ಣ ಜಯಮ್ಮ 
4. ಕೆಂಚಯ್ಯ ಬಿನ್‌ ರಂಗಯ್ಯ ಕೆಂಚಯ್ಯ 176 ಖುಷ್ಕಿ 101/2 176 68 177 0-02 0-07 
ತ್ರ ಚಂದ್ರಶೇಖರಯ್ಯ ಬಿನ್‌ ಚಿಕ್ಕಮಾವುರಯ್ಯ ಚಂದ್ರಶೇಖರಯ್ಯ 177 ಖುಷ್ಕಿ 101/2 177 176 150/1 0-04 0-14 
6. ಚಿಕ್ಕತಿಮ್ಮಯ್ಯ ಬಿನ್‌ ಬುಡ್ಡಯ್ಯ, ಚಿಕ್ಕತಿಮ್ಮಯ್ಯ, 150/1 ಖುಷ್ಕಿ 101/2 150/1 177 150/2 0-07 0-22 
ಮುನಿವೆಂಕಟಯ್ಯ ಬಿನ್‌ ಮುನಿತಿಮ್ಮಯ್ಯ, ಮುನಿವೆಂಕಟಯ್ಯ, 
ಕೃಷ್ಣಪ್ಪ ಬಿನ್‌ ಮುನಿವೆಂಕಟಪ್ಪ ಕೃಷ್ಣಪ್ಪ 
7. | ಸಿ.ಎನ್‌. ಬಸವರಾಜು ಬಿನ್‌ ನರಸಿಂಹಯ್ಯ | ಸಿ.ಎನ್‌. ಬಸವರಾಜು 150/2 ಖುಷ್ಠಿ 101/1 150/2 150/1 150ಎ 0-06 0-17 
8. ರಂಗ ಬಿನ್‌ ರಂಗ, ಆರ್‌. ಶಾಂತಪ್ಪ ರಂಗ, 150/3ಎ ಖುಷ್ಕಿ 101/3 101/3 150/3ಬಿ 151 0-08 0-26 
ಬಿನ್‌ ರಂಗೇಗೌಡ ಆರ್‌. ಶಾಂತಪ್ಪ 
9. | ತಿಮ್ಮೇಗೌಡ ಬಿನ್‌ ರಂಗೇಗೌಡ ತಿಮ್ಮೇಗೌಡ 150/ಬಿ ಖುಷ್ಕಿ 101/ಬಿ 101/ಬಿ 150/2 150ಎ 0-04 0-13 
10. | ನಂಜುಂಡಯ್ಯ ಬಿನ್‌ ತಿಮ್ಮಪ್ಪ, ನಂಜುಂಡಯ್ಯ, 1011s ಖಷ್ಠಿ 101/ಎ 150/2 101/ಬಿ 101/ಎ 0-05 0-16 
ಸಣ್ಣಹುಚ್ಚಮ್ಮ ಬಿನ್‌ ಹುಚ್ಚಯ್ಯ ಸಣ್ಣಹುಚ್ಚಮ್ಮ 
11. | ಪರಮೇಶ್ವರಪ್ಪ ಬಿನ್‌ ರಂಗೇಗೌಡ ಪರಮೇಶ್ವರಪ್ಪ 101/ಬಿ ಖಷ್ಠಿ 101/ಬಿ 150/ 150/2 101/2 0-04 0-13 
12. ವೆಂಕಟಚಲಯ್ಯ ಬಿನ್‌ ಹುಚ್ಚಪ್ಪ ವೆಂಕಟಚಲಯ್ಯ 101/2 ಖುಷ್ಕಿ 101/2 69 102 101/1 0-14 0-44 
13. | ಮಹಮದ್‌ ಹಯಾತ್‌ ಹುಚ್ಚಯ್ಯ 101/ಬಿ ಖಷ್ಠಿ 101/ಬಿ 101/ಎ 101/ಎ 101/ಬಿ 0-06 0-19 
14. | ವೆಂಕಟಯ್ಯ ಬಿನ್‌ ರಾಮಯ್ಯ ಹುಚ್ಚಯ್ಯ 101/ಎ ಖಷ್ಠಿ 101/3ಎ 150/3ಎ 101/ಎ 101/ಬಿ 0-09 0-29 
15. | ಹೆಚ್‌.ಎ. ವೆಂಕಟೇಶ ಜಟ್ಟಿ ಬಿನ್‌ ಎ.ಬಿ. ಮಹಾರಂಗಸ್ವಾಮಿ, 151/ ಖುಷ್ಕಿ 98/ 151/ 150 151/2 0-03 0-09 
ಲೇ. ಹನುಮಜಟ್ಟಿ ಹೆಚ್‌.ಎ. ವೆಂಕಟೇಶ ಜಟ್ಟಿ 
16. | ಹೆಚ್‌.ಎ. ವೆಂಕಟೇಶ ಜಟ್ಟಿ ಬಿನ್‌ ಎ.ಬಿ. ಮಹಾರಂಗಸ್ವಾಮಿ, 151/2 ಖುಷ್ಕಿ 98/ 151/2 151/ 152 0-12 0-32 
ಲೇ. ಹನುಮ ಜಟ್ಟಿ ಹೆಚ್‌.ಎ. ವೆಂಕಟೇಶ ಜಟ್ಟ, 
ಎ.ಬಿ. ಕುಮಾರಸ್ವಾಮಿ 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ 


೧೭ 






























































ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
17. ಸಣ್ಣಕರಿಯಪ್ಪ. ಟಿ.ಚನ್ನಬಸವಯ್ಯ, ಬಿನ್‌ ರಂಗಪ್ಪ, 153 ಖುಷ್ಕಿ 91/1 153 152 98/2 0-14 0-44 
ತಿಮ್ಮೇಗೌಡ, ರಂಗಪ್ಪ ಬಿನ್‌ ಸಿದ್ರಾಮೇಗೌಡ, | ಹುಚ್ಚಯ್ಯ, 
ಎಸ್‌. ನಂಜುಂಡಯ್ಯ ಬಿನ್‌ ಸಿದ್ರಾಮೇಗೌಡ | ಗೋವಿಂದಯ್ಯ, 
ಟಿ.ಚನ್ನಬಸವಯ್ಯ, 
ರಂಗಪ್ಪ, 
ಎಸ್‌. ನಂಜುಂಡಯ್ಯ 
18. | ತಿಮ್ಮಪ್ಪ ಬಿನ್‌ ಗೋವಿಂದಯ್ಯ, ತಿಮ್ಮಪ್ಪ, ಭೀಮಣ್ಣ, 98/1 ಖುಷ್ಕಿ 151/2 101/3ಎ ಓಣಿ 98/ 0-37 1-01 
ಭೀಮಣ್ಣ ಬಿನ್‌ ಗೋವಿಂದಪ್ಪ ಮೂಡ್ಲಿಗಿರಯ್ಯ, 
ಕೆ.ಆರ್‌. ರೇಣುಕಯ್ಯ ಬಿನ್‌ ರಂಗಪ್ಪ, ಕೆ.ಆರ್‌. ರೇಣುಕಯ್ಯ, 
ಕೆಂಪೇಗೌಡ ಬಿನ್‌ ಗಂಗಣ್ಣ, ರಾಮಣ್ಣ ಬಿನ್‌ | ಕೆಂಪೇಗೌಡ, ರಾಮಣ್ಣ 
ಗಂಗಣ್ಣ 
19. | ಗೋವಿಂದಯ್ಯ ಬಿನ್‌ ಮೂಡ್ಲಗೌಡ, ಗೋವಿಂದಯ್ಯ, 88/2 ಖುಷ್ಕಿ 92/ 88/2 153 88/3 0-05 0-14 
ತಿಮ್ಮಪ್ಪ ಬಿನ್‌ ಗೋವಿಂದಯ್ಯ, ಪಂಚಾಕ್ಷರಪ್ಪ | ತಿಮ್ಮಪ್ಪ, ಪಂಚಾಕ್ಷರಪ್ಪ 
ಬಿನ್‌ ಸಣ್ಣರಂಗೇಗೌಡ 
20. | ಕೆ.ಎಸ್‌. ಪಂಚಾಕ್ಷರಪ್ಪ ಬಿನ್‌ | ಕೆ.ಎಸ್‌. ಪಂಚಾಕ್ಷರಪ್ಪ 88/3 ಖಷ್ಠಿ 92/3,4 88/3 88/2 88/4 0-02 0-06 
ಸಣ್ಣರಂಗೇಗೌಡ ಭಾಗಾಯ್ತು 0-03 0-46 
21. | ಗೋವಿಂದಯ್ಯ ಬಿನ್‌ ಮೂಡ್ಲಗೌಡ, ಗೋವಿಂದಯ್ಯ, 88/4 ಖುಷ್ಕಿ 92/5 88/4 88/3 91/5 0-01 0-15 
ತಿಮ್ಮಪ್ಪ ಬಿನ್‌ ಗೋವಿಂದಯ್ಯ ತಿಮ್ಮಪ್ಪ ಭಾಗಾಯ್ತು 0-04 0-12 
22, ಗಂಗಣ್ಣ ಬಿನ್‌ ಜವರೇಗೌಡ ಗಂಗಣ್ಣ 92/1 ಖುಷ್ಕಿ 92/1 88 ಓಣಿ 92/3 0-05 0-14 
23. | ರಂಗಪ್ಪ ಬಿನ್‌ ಸಿದ್ದರಾಮೇಗೌಡ, ರಂಗಪ್ಪ, 92/3 ಖುಷ್ಠಿ 92/3 88/2 92/1 92/4 0-03 0-08 
ನಂಜುಂಡಯ್ಯ ಬಿನ್‌ ಸಿದ್ದರಾಮೇಗೌಡ ಎಸ್‌. ನಂಜುಂಡಯ್ಯ 



























































೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
24. | ಕೆ.ಎಸ್‌. ಪಂಚಾಕ್ಷರಪ್ಪ ಬಿನ್‌ ಕೆ.ಎಸ್‌. ಪಂಚಾಕ್ಷರಪ್ಪ 92/4 ಖುಷ್ಠಿ 92/4 88/2 92/3 92/5 0-03 0-08 
ಸಣ್ಣರಂಗಪ್ಪ 
25. | ದೊಡ್ಡಯ್ಯ, ತಿಮ್ಮಯ್ಯ ಗೋವಿಂದಯ್ಯ, 92/5 ಖುಷ್ಠಿ 92/5 88/2 92/4 92/6 0-03 0-08 
ಗೋವಿಂದಯ್ಯ, ಮೂಡ್ಲಯ್ಯ, ಗಂಗಣ್ಣ, 
ತಿಮ್ಮಪ್ಪ ಬಿನ್‌ ಗೋವಿಂದಯ್ಯ, ಮೂಡ್ಲಗಿರಿಯಪ್ಪ, 
ಗಂಗಣ್ಣ ಬಿನ್‌ ಜವರೇಗೌಡ, ರುದ್ರಪ್ಪ ತಿಮ್ಮಪ್ಪ 
26. | ಶಶಿಧರ ಬಿನ್‌ ಕೆ.ಆರ್‌. ರಂಗಸ್ವಾಮಿ, ದುಶ್ಯಂತಕುಮಾರ್‌, 92/6 ಖುಷ್ಕಿ 92/6 91/5 92/5 128/ಎ 0-08 0-72 
ದುಶ್ಯಂತ ಕುಮಾರ್‌ ಬಿನ್‌ ರಂಗಸ್ವಾಮಿ, ಶಶಿಧರ, ಕೆ.ಎಸ್‌. ಪರಮೇಶ್ವರಯ್ಯ 
ಕೆ.ಎಸ್‌. ಪರಮೇಶ್ವರಯ್ಯ ಬಿನ್‌ ಸಿದ್ದನ೦ಜಪ್ಪ 
27. | ಎಮ್‌.ಎನ್‌. ಗಂಗಣ್ಣ ಬಿನ್‌ ನಂಜಪ್ಪ ಎಮ್‌.ಎನ್‌. ಗಂಗಣ್ಣ 91/5 ಖುಷ್ಕಿ 92 91/5 88/2 96 0-10 0-24 
28. ಪರಮೇಶ್ವರಪ್ಪ ಬಿನ್‌ ರಂಗೇಗೌಡ ಪರಮೇಶ್ವರಪ್ಪ 91/6 ಖುಷ್ಕಿ 128 91/6 91/5 130 0-10 0-24 
29. ರಂಗಪ್ಪ ಬಿನ್‌ ಸಿದ್ದರಾಮೇಗೌಡ ರಂಗಪ್ಪ, 128/ಎ ಖುಷ್ಕಿ 9] 128/4 92 128/ಎ 0-04 0-20 
ಎಸ್‌. ನಂಜುಂಡಯ್ಯ ಬಿನ್‌ ಎಸ್‌. ನಂಜುಂಡಯ್ಯ 
ಸಿದ್ದರಾಮೇಗೌಡ 
30. | ಎಮ್‌.ಎನ್‌. ಗಂಗಣ್ಣ ಬಿನ್‌ ನಂಜಯ್ಯ, ಹೆಚ್‌.ಎನ್‌. ಗಂಗಣ್ಣ, 128/ಬಿ ಖುಷ್ಕಿ 128/ಬಿ 9] 128/ಎ 128/2 0-02 0-05 
ನೀಲಮ್ಮ ಕೋಂ ಶಿವಣ್ಣ ನೀಲಮ್ಮ 
31. | ಕೆ.ಎಸ್‌. ರಾಜಶೇಖರಯ್ಯ ಬಿನ್‌ | ಕೆ.ಎಸ್‌. ರಾಜಶೇಖರಯ್ಯ, 128/2 ಖಷ್ಠಿ 128/2 91/6 128/ಬಿ 129/1 0-05 0-12 
ಸಣ್ಣರಂಗಪ್ಪ. ಕೆ.ಎಸ್‌. ಪಂಚಾಕ್ಷರಯ್ಯ, 
ಕೆ.ಎಸ್‌. ಪಂಚಾಕ್ಷರಯ್ಯ ಬಿನ್‌ ಸಣ್ಣರಂಗಪ್ರ | ಕೆ.ಎಸ್‌. ಮೂರ್ತಪ್ಪ 
ಕೆ.ಎಸ್‌. ಮೂರ್ತಪ್ಪ ಬಿನ್‌ ಸಣ್ಣರಂಗಪ್ಪ | 
32. (ಟಿ ರಂಗಪ್ಪ ಬಿನ್‌ ಸಿದ್ದರಾಮೇಗೌಡ, ಟಿ.ರಂಗಪ್ಪ 129/1 ಖುಷ್ಕಿ 129/1 131/1 128/2 130/1 0-12 0-35 
ಕೆ.ಎಸ್‌. ರಾಜಶೇಖರಯ್ಯ ಬಿನ್‌ ಶಿವಣ್ಣ ಕೆ.ಎಸ್‌. ರಾಜಶೇಖರಯ್ಯ 















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೧೯ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
33. | ಭದ್ರಮ್ಮ ನಂಜುಂಡಪ್ಪ ಬಿನ್‌ ಪುಟ್ಟರಂಗಯ್ಯ, 130/1 ಖಷ್ಠಿ 130/1 131/1 129/1 130/2 0-07 0-19 

ಪುಟ್ಟರಂಗಪ್ಪ, ಕೆ.ಆರ್‌. ವಸಂತಕುಮಾರ್‌ | ರಂಗಪ್ಪ, 
ಬಿನ್‌ ಲೇ.ರಂಗಪ್ಪ ಕೆ.ಎಸ್‌. ಸದಾಶಿವಯ್ಯ ನಂಜುಂಡಪ್ಪ, 
ಬಿನ್‌ ಸಿದ್ದರಾಮಯ್ಯ ಕೆ.ಆರ್‌. ವಸಂತಾಕುಮಾರ್‌, 
ಕೆ.ಎಸ್‌. ಸದಾಶಿವಯ್ಯ 
34, | ಕೆ.ಎಸ್‌. ರಾಜಶೇಖರಯ್ಯ ಬಿನ್‌ | ಕೆ.ಎಸ್‌. ರಾಜಶೇಖರಯ್ಯ, 130/2 ಖುಷ್ಕಿ 130/2 131/ 130/ ಗಡಿ 0-10 0-19 
ಸಣ್ಣರಂಗಪ್ಪ. ಕೆ.ಎಸ್‌. ಪಂಚಾಕ್ಷರಪ್ಪ, 
ಕೆ.ಎಸ್‌. ಪಂಚಾಕ್ಷರಪ್ಪ ಬಿನ್‌ ಸಣ್ಣರಂಗಪ್ಪ, ಕೆ.ಎಸ್‌. ಮೂರ್ತಪ್ಪ 
ಕೆ.ಎಸ್‌. ಮೂರ್ತಪ್ಪ ಬಿನ್‌ ಸಣ್ಣರಂಗಪ್ಪ 
35. | ಜಿಕೆ. ರೇವಣ್ಣ ಬಿನ್‌ ಕರಿಯಪ್ಪ, ಜಿ.ಕೆ. ರೇವಣ್ಣ, 131/ ಖುಷ್ಕಿ 130/2 91/6 130/ 131/2 0-06 0-35 
ಟಿ. ರಂಗಪ್ಪ ಬಿನ್‌ ಸಿದ್ದರಾಮಯ್ಯ, ಟಿ. ರಂಗಪ್ಪ ಮಹಾದೇವಮ್ಮ 
ಮಹಾದೇವಮ್ಮ ಕೋಂ ಕೃಷ್ಣಪ್ಪ, ರಾಮಣ್ಣ ರಾಮಣ್ಣ, ಕೃಷ್ಣಪ್ಪ, ತಿಮ್ಮಪ್ಪ 
ಬಿನ್‌ ಗಿರಿಯಪ್ಪ, ಕೃಷ್ಣಪ್ಪ ಬಿನ್‌ ಗಿರಿಯಪ್ಪ | ಕೆ.ಆರ್‌.ರೇಣುಕಯ್ಯ 
ಕೆ.ಆರ್‌. ರೇಣುಕಯ್ಯ ಬಿನ್‌ ರಂಗಪ್ಪ, 
ಜಿ.ಕೆ. ರೇವಣ್ಣ ಬಿನ್‌ ಕರಿಯಪ್ಪ 
36. | ಸಿ. ಪುಟ್ಟರಂಗಯ್ಯ ಬಿನ್‌ ರಂಗಯ್ಯ ಸಿ. ಪುಟ್ಟರಂಗಯ್ಯ 62/6 ಖಷ್ಠಿ 62/2 ಗಡಿ 62/6 66/1 0-12 0-30 
ಗಡಿ 
37. | ನಂಜುಂಡಯ್ಯ ಬಿನ್‌ ಸಿದ್ದಯ್ಯ ನಂಜುಂಡಯ್ಯ 66/ಪಿ1 ಖಷ್ಠಿ 66/ ಗಡಿ 62/2 66/2 0-02 0-05 
38. | ಸಣ್ಣನರಸಯ್ಯ ಬಿನ್‌ ಸಿದ್ದಯ್ಯ ಸಣ್ಣನರಸಯ್ಯ 66/2೩1 ಖುಷಿ 66/2 66/2 66/ 67/ 2312 2-15 
ಗಡಿ 




































































೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
39. | ರಂಗಯ್ಯ ತಾಯಿ ತಿಮ್ಮಮ್ಮ ಸಿ.ಎ. ರಂಗಯ್ಯ, 67/1 ಖುಷಿ 67/1 67/1 66/2 67/2 1-32 1-30 
ಸಿ.ಎ. ರಂಗಯ್ಯ ಬಿನ್‌ ಅಮಾಸಯ್ಯ, ರಂಗಯ್ಯ, 
ಎ.ಸಿ.ಶಿವಪ್ಪ ಬಿನ್‌ ಅಮಾಸಯ್ಯ, | ಎ.ಸಿ. ಶಿವಪ್ಪ ಶಂಕರ 
ಶಂಕರಲಿಂಗಯ್ಯ ಬಿನ್‌ ಅಮಾಸಯ್ಯ ಲಿಂಗಯ್ಯ 
40. | ರಾಮಯ್ಯ ಬಿನ್‌ ನಿಂಗಪ್ಪ ರಾಮಯ್ಯ 67/2 ಖಷ್ಠಿ 67/2 67/2 67/ ಬಿ. ಕಾವಲ್‌ 0-30 0-30 
ಗಡಿ 
4]. ಸಣ್ಣಹು ಕ್ಚಯ್ಯ ಬಿನ್‌ ವೆಂಕಟಯ್ಯ ಸಣ್ಣಹು ಕ್ಚಯ್ಯ 181 ಖುಷ್ಕಿ 102 ಗಡಿ ಗಡಿ 181 0-23 0-30 
181 
42. ಈಶ್ವರಯ್ಯ ಬಿನ್‌ ಸಿದ್ಧಪ್ಪಯ್ಯ ಈಶ್ವರಯ್ಯ, 107 ಖುಷ್ಕಿ 107 107 106 108/3 1-28 1-20 
ಕೆ.ಸಿದ್ದರಾಮಯ್ಯ ಬಿನ್‌ ತಿಮ್ಮಯ್ಯ, | ಕೆಸಿದ್ದರಾಮಯ್ಯ, 
ಮಹಾಲಿಂಗಪ್ಪ ಬಿನ್‌ ಗೋವಿಂದಯ್ಯ, ಮಹಾಲಿಂಗಪ್ಪ 
ಭೀಮಣ್ಣ ಬಿನ್‌ ಗೋವಿಂದಯ್ಯ, ಭೀಮಣ್ಣ, ಕೆ.ಜಿ.ಬಸವರಾಜು 
ಕೆ.ಜಿ.ಬಸವರಾಜು ಬಿನ್‌ ಗೋವಿಂದಯ್ಯ, ಜಯಲಕ್ಷ್ಮಮ್ಮ 
ಜಯಲಕ್ಷ್ಮಮ್ಮ ಕೋಂ ಲೇ. ಸಿದ್ದಲಿಂಗಪ್ಪ ಸಿದ್ದರಾಮಯ್ಯ 
ಸಿದ್ದರಾಮಯ್ಯ ಬಿನ್‌ ಲೇ.ರಂಗಪ್ಪ, ಜಿ.ಎನ್‌. ಸದಾಶಿವಯ್ಯ 
ಜಿ.ಎನ್‌. ಸದಾಶಿವಯ್ಯ ಬಿನ್‌ ನಂಜುಂಡಪ್ಪ 
43. | ರಾಮಯ್ಯ ಬಿನ್‌ ಕೆಂಪಹನುಮಯ್ಯ ರಾಮಯ್ಯ 109/ ಖುಷ್ಕಿ 109/ 109/1 108/3 109/2 0-20 0-30 
44. | ಡಿ.ವಿ. ಹೊನ್ನೇಗೌಡ ಬಿನ್‌ ಲೇ. ಡಿ.ವಿ. ಹೊನ್ನೇಗೌಡ 109/2 ಖಷ್ಠಿ 109/2 109/2 109/1 109/3 0-14 0-14 
ಹೆಚ್‌. ವೆಂಕಟರಮಣಪ್ಪ 
45. | ಡಿ.ವಿ. ಹೊನ್ನೇಗೌಡ ಬಿನ್‌ ಲೇ. ಹೆಚ್‌. | ಡಿ.ವಿ. ಹೊನ್ನೇಗೌಡ 109/3 ಖುಷ್ಕಿ ಗಡಿ 109/3 109/2 109/3 0-12 0-16 
ವೆಂಕಟರಮಣಪ್ಪ 
















































































































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೨೧ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
46. | ಸಿದ್ದರಾಮಯ್ಯ ಬಿನ್‌ ಪುಟ್ಟರಂಗಪ್ಪ, ಪುಟ್ಟರಂಗಪ್ಪ 152 ಖುಷ್ಕಿ 98/1 ಉಳಿಕೆ 151/2 153 0-12 0-60 

ಪಂಚಾಕ್ಷರಯ್ಯ ರಂಗಪ್ಪ ಬಿನ್‌ | ಸಿದ್ದರಾಮಯ್ಯ 
ಸಿದ್ರಾಮೇಗೌಡ ಪಂಚಾಕ್ಷರಯ್ಯ, ರಂಗಪ್ಪ 
ಎಸ್‌. ನಂಜುಂಡಯ್ಯ ಬಿನ್‌ ಸಿದ್ರಾಮೇಗೌಡ | ಎಸ್‌ ನಂಜುಂಡಯ್ಯ 
ಒಟ್ಟು 15-35 15-26 
ಗ್ರಾಮ: ಬಿ.ಸಿ. ಕಾವಲ್‌ 
47. ತಿಮ್ಮಕ್ಕ ಕೋಂ ಎಮ್‌. ಬಜ್ಜಯ್ಯ ತಿಮ್ಮಕ್ಕ 98 ಖುಷ್ಕಿ 98 ಗಡಿ 98 ಗಡಿ 0-20 0-30 
ಒಟ್ಟು 0-20 0-30 
ಗ್ರಾಮ: ಚಾಕುವಳ್ಳಿ 
48. | ಆಂಜನೇಯ ಬಿನ್‌ ಹುಚ್ಚಯ್ಯ ಆಂಜನೇಯ 87/1 ಖುಷ್ಕಿ ಗಡಿ 87/2 ಉಳಿಕೆ ನಾಲೆ 0-36 0-20 
ಒಟ್ಟು 0-36 0-20 
ಗ್ರಾಮ: ಹೆಡಗಿಹಳ್ಳಿ 
49. ಶಿವಮ್ಮ ಕೋಂ ಮರಿಯಪ್ಪ ಶಿವಮ್ಮ 21 ಖುಷ್ಕಿ ಸ.ನಂ.27 ಸ.ನಂ.20 ಉಳಿಕೆ ಸ.ನಂ.22 0-08 0-25 
ಒಟ್ಟು 0-08 0-25 
ಗ್ರಾಮ: ಕಲ್ಕೆರೆ 
50. ಕೆ.ಸಿ.ಪುಟ್ಟಬೋರೇಗೌಡ, ಕೆ.ಸಿ.ಪುಟ್ಟಬೋರೇಗೌಡ, 2/ಎ ಖುಷ್ಕಿ 2/ಬಿ 146 ಉಳಿಕೆ 152 0-05 0-14 
ಕೆ.ಸಿ. ಶಿವಲಿಂಗಸ್ಟಾಮಿ ಕೆ.ಸಿ.ಶಿವಲಿಂಗಸ್ವಾಮಿ, 
ಕೆ.ಸಿ. ಬಾಲಕೃಷ್ಣ ಕೆ.ಸಿ.ಬಾಲಕೃಷ್ಣ 
51. | ಬಿ. ಪುಟ್ಟಸ್ವಾಮಿ ಬಿ.ಪುಟ್ಟಸ್ವಾಮಿ 2/ಬಿಪಿ3 ಖಷ್ಠಿ 2/ಎ 2/ಸಿ ಉಳಿಕೆ ಉಳಿಕೆ 0-05 0-14 
52. | ಕೆ.ಎನ್‌. ಕೆಂಪೇಗೌಡ, ಸಣ್ಣನಂಜೇಗೌಡ, ಕೆಂಪೇಗೌಡ, 2/ಸಿ ಖುಷ್ಕಿ 2/2 2/ಬಿ3 ಉಳಿಕೆ ಉಳಿಕೆ 0-07 0-20 
ಶಿವಣ್ಣ ಬಿನ್‌ ಲೇ. ಕಪನಿಗೌಡ, ಸಣ್ಣನಂಜಯ್ಯ, ಶಿವಣ್ಣ, 
ರಂಗಮ್ಮ ಕೋಂ ಪುಟ್ಟಸ್ವಾಮಿ, ಕೆ.ಎನ್‌. ಕೆಂಪೇಗೌಡ, ರಂಗಮ್ಮ 
ರಾಮಲಿಂಗೇಗೌಡ ಬಿನ್‌ ಕೆಂಪೇಗೌಡ 

































































೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 

ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
53. ಮಾಯಮ್ಮ ಕೋಂ ಚಲುವಯ್ಯ ಮಾಯಮ್ಮ 2/2 ಖುಷ್ಕಿ ಉಳಿಕೆ 2/%ಿ 2/3 ಉಳಿಕೆ 0-10 0-29 
54, | ಕೆ.ಎನ್‌. ಕೆಂಪೇಗೌಡ, ಸಣ್ಣನಂಜೇಗೌಡ, 2/3 ಖುಷ್ಕಿ 3 ಉಳಿಕೆ 9/3 2/2 0-18 0-53 

ಸಣ್ಣನಂಜೇಗೌಡ, ಶಿವಣ್ಣ ಬಿನ್‌ ಶಿವಣ್ಣ, ಕೆ.ಎನ್‌. ಕೆಂಪೇಗೌಡ, 

ಲೇ.ಕಪನಿಗೌಡ, ರಂಗಮ್ಮ ಕೋಂ ರಂಗಮ್ಮ 

ಪುಟಸಾಮಿ, 

ಆಯ 

ರಾಮಲಿಂಗೇಗೌಡ ಬಿನ್‌ ಕೆಂಪೇಗೌಡ 
55 (ಕೆ. ಹನುಮಂತಯ್ಯ ಬಿನ್‌ ಮೂಡ್ಲಿಗಿರಯ್ಯ ಕೆ. ಹನುಮಂತಯ್ಯ 3 ಖುಷ್ಕಿ ಉಳಿಕೆ 2/3 9/3 ಉಳಿಕೆ 0-05 0-14 
56. | ಸಣ್ಣಚನ್ನಯ್ಯ, ಆರ್‌.ನರಸಿಂಹಯ್ಯ, ಸಣ್ಣಚನ್ನಯ್ಯ, ಆರ್‌.ನರಸಿಂಹಯ್ಯ, 9/ ಖುಷ್ಕಿ 9/3 9/2 ಉಳಿಕೆ 2/3 0-04 0-11 

ಕೆಂಪಮ್ಮ ಕೋಂ ನರಸಯ್ಯ, ರೇಣುಕಪ್ಪ ಕೆಂಪಮ್ಮ 

ಬಿನ್‌ ಸಿದ್ದಲಿಂಗಪ್ಪ, ಕೆ.ಎಂ. ಕರಿಯಪ್ಪ ಬಿನ್‌ | ರೇಣುಕಪ್ಪ, ಕೆ.ಎಂ.ಕರಿಯಪ್ಪ, 

ಮಂಜಣ್ಣ, ಕೆ.ಎಂ. ಮಹಾಲಿಂಗಯ್ಯ ಬಿನ್‌ | ಕೆ.ಎಂ. ಮಹಾಲಿಂಗಯ್ಯ, 

ಮಂಜಣ್ಣ. ಪಂಚಾಕ್ಟರಯ್ಯ ಬಿನ್‌ ಮಂಜಣ್ಣ. ಪಂಚಾಕ್ಷರಯ್ಯ, 

ಭೀಮೇಗೌಡ ಬಿನ್‌ ಮಂಜಣ್ಣ. | ಏೂಮೇಗೌಡ 

9 ೨ ಡ್‌್‌ ಡ್‌್‌ 

ನರಸಿಂಹಯ್ಯ ಬಿನ್‌ ನರಸಯ್ಯ, ಬಸವಮ್ಮ ನರಸಿಂಹಯ್ಯ 

ಕೋಂ ಲೇ.ಕಾಳಚನ್ನಯ್ಯ, ಗೋವಿಂದಯ್ಯ 

ಬಿನ್‌ ಸಣ್ಣಚನ್ನಯ್ಯ, ಬಸವಯ್ಯ ಬಿನ್‌ 

ಸಣ್ಣಚೆನ್ನಯ್ಯ ಬೇಲೂರಯ್ಯ ಬಿನ್‌ 

ಸಣ್ಣಚೆನ್ನಯ್ಯ 
57. ಬಸವಯ್ಯ ಬಿನ್‌ ಸಣ್ಣಚನ್ನಯ್ಯ ಬಿ. ಬಸವಯ್ಯ 9/2 ಖುಷ್ಕಿ 9/ 10 ಉಳಿಕೆ 2/ಸಿ 0-04 0-11 
58. | ಬಿ. ಬಸವಯ್ಯ ಬಿನ್‌ ಸಣ್ಣಚನ್ನಯ್ಯ ಬಿ.ಬಸವಯ್ಯ 9/3 ಖುಷ್ಕಿ 9/ 9/ ಉಳಿಕೆ 2/3 0-02 0-06 




































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೨೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
59. | ಕೆ.ಎನ್‌. ಹೊನ್ನಪ್ಪ ಬಿನ್‌ ಕೆ.ಬಿ. ನಂಜಪ್ಪ, ಕೆ.ಎನ್‌. ಹೊನ್ನಪ್ಪ, 10 ಖುಷ್ಕಿ ಉಳಿಕೆ ಉಳಿಕೆ 13/ 2/ಬಿ1 1-20 1-17 

ಕೆ.ಎನ್‌. ಗಂಗಾಧರಯ್ಯ ಬಿನ್‌ | ಕೆ.ಎನ್‌. ಗಂಗಾಧರಯ್ಯ, 
ಕೆ.ಎನ್‌.ನಂಜಪ್ಪ, ಕೆ.ಎನ್‌. ವಿರೂಪಾಕ್ಷಯ್ಯ, 
ಕೆ.ಎನ್‌. ವಿರೂಪಾಕ್ಷಯ್ಯ ಬಿನ್‌ ಕೆ.ಎನ್‌. ಕೆ.ಎಂ.ಕರಿಯಪ್ಪ, ಮಹಲಿಂಗಯ್ಯ, 
ನಂಜಪ್ಪ. ಕೆ.ಎಂ. ಕರಿಯಪ್ಪ ಬಿನ್‌ ಪಂಚಾಕ್ಷರಪ್ಪ, ಭೀಮೇಗೌಡ 
ಮಂಜಣ್ಣ, ಮಹಲಿಂಗಯ್ಯ ಬಿನ್‌ ಮಂಜಣ್ಣ, 
ಪಂಚಾಕ್ಷರಯ್ಯ ಬಿನ್‌ ಮಂಜಣ್ಣ, 
ಭೀಮೇಗೌಡ ಬಿನ್‌ ಮಂಜಣ್ಣ 
60. ಪಂಚಾಕ್ಷರಯ್ಯ ಬಿನ್‌ ಮಂಜಣ್ಣ. ಪಂಚಾಕ್ಷರಯ್ಯ, 13/1 ಖುಷ್ಕಿ 13/2 17/3 ಉಳಿಕೆ ಉಳಿಕೆ 0-20 0-49 
ಭೀಮೇಗೌಡ ಬಿನ್‌ ಮಂಜಣ್ಣ ಭೀಮೇಗೌಡ 
61. | ಕೆ.ಎನ್‌. ಹೊನ್ನಪ್ಪ ಬಿನ್‌ ಕೆ.ಬಿ. ನಂಜಪ್ಪ, ಕೆ.ಎನ್‌. ಹೊನ್ನಪ್ಪ, 13/2 ಖುಷ್ಕಿ ಉಳಿಕೆ 13/ ಉಳಿಕೆ 10 0-01 0-03 
ಕೆ.ಎನ್‌. ಗಂಗಾಧರಯ್ಯ ಬಿನ್‌ ಕೆ.ಎನ್‌. ಗಂಗಾಧರಯ್ಯ, 
ಕೆ.ಬಿ. ನಂಜಪ್ಪ, ಕೆ.ಎನ್‌. ವಿರೂಪಾಕ್ಷಯ್ಯ | ಕೆ.ಎನ್‌. ವಿರೂಪಾಕ್ಷಯ್ಯ 
ಬಿನ್‌ ಕೆ.ಬಿ. ನಂಜಪ್ಪ 
62. | ರಾಜಶೇಖರ ಬಿನ್‌ ಸಂಜೀವಯ್ಯ ಸಂಜೀವಯ್ಯ, 17/3 ಖುಷ್ಕಿ ಗಡಿ 13/ 17/4 ಉಳಿಕೆ 0-20 0-49 
ರಾಜಶೇಖರ 
63. | ಪ್ರಕಾಶ್‌ ಬಿನ್‌ ಕರಿಯಪ್ಪ, ಪಕಾಶ್‌. 17/4 ಖುಷ್ಕಿ ಉಳಿಕೆ ಗಡಿ ಉಳಿಕೆ 17/3 0-01 0-03 
ಕೆ. ರಾಮಣ್ಣ ಬಿನ್‌ ಕರಿಯಪ್ಪ ಕೆ. ರಾಮಣ್ಣ 
64. | ಡಿ. ಬಸವಣ್ಣ ಬಿನ್‌ ದಾಸೇಗೌಡ ಡಿ.ಬಸವಣ್ಣ 112/1 ಖುಷ್ಕಿ 112/2 ಉಳಿಕೆ 154/4 ಉಳಿಕೆ 0-02 0-06 
65. ಸತ್ಯನಾರಾಯಣ ಬಿನ್‌ ಲೇ. ಸತ್ಯನಾರಾಯಣ, 112/2 ಖುಷ್ಕಿ 112/3 112/1 154/4 ಉಳಿಕೆ 0-14 0-41 
ತಿಮ್ಮೇಗೌಡ, ಹುಚ್ಚಮ್ಮ ಕೋಂ | ಹುಚ್ಚಮ್ಮ 








ಹನುಮಂತಯ್ಯ 































































































೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಕ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
66. | ಕೆ.ಪಿ. ಕೃಷ್ಣಪ್ಪ ಬಿನ್‌ ಲೇ. ಪರದೇಶಿಗೌಡ ಚಿಕ್ಕಣ್ಣ, ಪರದೇಶಿಗೌಡ, 146 ಖುಷ್ಕಿ 2/ಎ ಉಳಿಕೆ ಉಳಿಕೆ 152/2 0-03 0-09 
ಕೆ.ಸಿ. ತೋಪೇಗೌಡ ಬಿನ್‌ ಲೇ. ಚಿಕ್ಕೇಗೌಡ, | ಕೆ.ಪಿ. ಕೃಷ್ಣಪ್ಪ 
ಬ್ಯಾಟಪ್ಪ ಬಿನ್‌ ಲೇ. ಚಿಕ್ಕೇಗೌಡ ಕೆ.ಸಿ. ತೋಪೇಗೌಡ 
ಬ್ಯಾಟಪ್ಪಗೌಡ 
67. | ಡಿ. ರವೀಂದಕುಮಾರ್‌ ಬಿನ್‌ ಡಿ.ರವೀಂದಕುಮಾರ್‌, 152/1 ಖುಷ್ಕಿ 152/2 ಉಳಿಕೆ 146 ಉಳಿಕೆ 0-24 0-70 
ಕೆ.ಹೆಚ್‌. ದಾಸೇಗೌಡ, ಕೆ.ಟಿ.ಶಿವಣ್ಣಗೌಡ, ಕೆ.ಟಿ.ಶಿವಣ್ಣಗೌಡ, ಕೆ.ಟಿ. 
ಕೆ.ಟಿ. ದಾಸೇಗೌಡ, ಬ್ಯಾಟಮ್ಮ ದಾಸೇಗೌಡ, ಬ್ಯಾಟಮ್ಮ 
ಕೆ.ಸಿ ಶಾಂತಮ್ಮ ತಂದೆ ಚಿಕ್ಕೇಗೌಡ, ರಾಮಲಿಂಗೇಗೌಡ, ಶಾಂತಮ್ಮ 
ರಾಮಲಿಂಗೇಗೌಡ 
68. | ಶಿವಣ್ಣ ಬಿನ್‌ ಲೇ. ಕಪನಿಗೌಡ, ಶಿವಣ್ಣ, ಕೆ.ಎನ್‌. ಕೆಂಪೇಗೌಡ 154/ಬಿ ಖಷ್ಠಿ ಉಳಿಕೆ 152/2 ಉಳಿಕೆ 154/ಸಿ 0-0 1/2 0-05 
ಕೆ.ಎನ್‌. ಕೆಂಪೇಗೌಡ ಬಿನ್‌ ನಂಜುಂಡಯ್ಯ 
69. | ಕೆ.ಸಿ. ನಂಜೇಗೌಡ ಕೆ.ಸಿ. ನಂಜೇಗೌಡ 154/ಸಿ ಖಷ್ಠಿ ಉಳಿಕೆ 1540 ಎ 152/2 154/ಎ 0-01 1/2 0-05 
70. | ದಯಾನಂದ ಬಿನ್‌ ಕೆ.ಎನ್‌.ಬೋರಯ್ಯ, ದಯಾನಂದ, 154/2ಎ ಖುಷ್ಕಿ 154/1ಸಿ ಉಳಿಕೆ 152/2 154/3ಎ 0-01 0-03 
ರಾಮಲಿಂಗೇಗೌಡ ಬಿನ್‌ ಕೆಂಪೇಗೌಡ, ರಾಮಲಿಂಗೇಗೌಡ, 
ಕೆ.ಬಿ. ಮಂಜುನಾಥ ಬಿನ್‌ ಬೋರಯ್ಯ ಕೆ.ಬಿ. ಮಂಜುನಾಥ 
7. | ಕೆ.ಸಿ. ನಂಜೇಗೌಡ ಕೆ.ಸಿ. ನಂಜೇಗೌಡ 154/3ಎ ಖಷ್ಠಿ ಉಳಿಕೆ 154/2ಬಿ2 154/2ಎ 154/3ಬಿ 0-01 0-03 
72. | ಬ್ಯಾಟಮ್ಮ ಕೋಂ ಬಿ. ನಂಜಯ್ಯ ಬ್ಯಾಟಮ್ಮ 154/3ಬಿ ಖುಷ್ಕಿ ಉಳಿಕೆ 154/3ಬಿ 154ಎ 154/5 0-03 0-10 
73. ಮಹಾಲಕ್ಷ್ಮಮ್ಮ ಬಿನ್‌ ಬೋರಯ್ಯ, ಮಹಾಲಕ್ಷ್ಮಮ್ಮ 154/4 ಖುಷ್ಕಿ ಉಳಿಕೆ ಉಳಿಕೆ 154/5 112/, 2 0-04 0-14 
ಗೌರಮ್ಮ ಕೋಂ ಲೇ. ಕೆ.ಬಿ. ಬಾಲೇಗೌಡ ಗೌರಮ್ಮ 




































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೨೫ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
74. | ಕೆ.ಹೆಚ್‌. ಮೂಡ್ಲಗಿರಿಯಪ್ಪ, ಕೆ.ಟಿ. ಮೂಡ್ಲಗಿರಿಯಪ್ಪ, 154/5 ಖುಷ್ಕಿ ಉಳಿಕೆ ಉಳಿಕೆ 154/3ಬಿ 154/4 0-04 0-14 

ರವೀಂದಕುಮಾರ ಬಿನ್‌ ಕೆ.ಹೆಚ್‌. | ಕೆ.ಟಿ.ಪುಟ್ಟಸ್ವಾಮಿಗೌಡ, 

ದಾಸೇಗೌಡ, ಕೆ.ಟಿ.ಪುಟ್ಟಸ್ವಾಮಿಗೌಡ, | ರವೀ೦ದ್ರಕುಮಾರ, 

ಕೆ.ಎಲ್‌.ವೇಣುಗೋಪಾಲ್‌ ಬಿನ್‌ | ಕ್ರಿಎಲ್‌. ವೇಣುಗೋಪಾಲ್‌ 

ಲೇ.ಕೆ.ಹೆಚ್‌. ಲಕ ಣಗೌಡ. 

ME 
ಒಟ್ಟು 5-20 4-72 
ಗ್ರಾಮ: ಚಿಕ್ಕತುರುವೇಕೆರೆ 

75. | ಪಾತಯ್ಯ ಸಣ್ಣಯ್ಯ ಬಿನ್‌ ಸಣ್ಣದಾಸಪ್ಪ, ಗೌಡಯ್ಯ, 17/2 ಖುಷ್ಕಿ ಉಳಿಕೆ 17/.2ಡಿ 17/3 ಗು.ಹ. 0-07 0-18 

ಗೌಡಯ್ಯ, ಉ.ನಿಂಗಪ್ಪ ಬಿನ್‌ ಪಾಪಯ್ಯ, ಈಶ್ವರಯ್ಯ, ಗಡಿ 

ಶಿವಣ್ಣ ಬಿನ್‌ ಪಾಪಯ್ಯ, ಬ್ಯಾಟ್ಟಯ್ಯ ಬಿನ್‌ | ಸಣ್ಣಯ್ಯ ಗೌಡಯ್ಯ, 

ಕರಿಯಪ್ಪ, ಗೋವಿಂದಯ್ಯ ಬಿನ್‌ ಜವರಪ್ಪ, ಉ:.ನಿಂಗಪ್ಪ 

೦ ದ್‌ 
ಗಂಗಯ್ಯ ಬಿನ್‌ ಕರಿಯಪ್ಪ ಗೋವಿಂದಯ್ಯ 
ಗಂಗಯ್ಯ 

76. ಪುಟ್ಟಯ್ಯ ಬಿನ್‌ ವೀರಭದ್ರಯ್ಯ ಪುಟ್ಟಯ್ಯ 17/3 ಖುಷ್ಕಿ ಉಳಿಕೆ ಉಳಿಕೆ 12 17/2% 0-02 0-05 
77. | ಎಚ್‌.ಎಚ್‌. ಶಿವಯ್ಯ ಬಿನ್‌ ಹುಚ್ಚೇಗೌಡ ಎಚ್‌.ಎಚ್‌. ಶಿವಯ್ಯ 12 ಖುಷ್ಕಿ ಉಳಿಕೆ ಉಳಿಕೆ 21/2 17/3 0-06 0-18 
78. ಹುಸೂರಯ್ಯ ಬಿನ್‌ ಹುಸೂರಯ್ಯ, ಹುಸೂರಯ್ಯ, 21/2 ಖುಷ್ಕಿ 11/1 ಉಳಿಕೆ ಉಳಿಕೆ 12 0-01 0-03 

ಮಲ್ಲಿಕಯ್ಯ ಬಿನ್‌ ಬ್ಯಾಟಯ್ಯ ಬ್ಯಾಟಯ್ಯ 
79. | ದೊಡ್ಡ ಎಲ್ಲಯ್ಯ ದೊಡ್ಡ ಎಲ್ಲಯ್ಯ 11/ ಖುಷ್ಕಿ 11/4 21/2 ಉಳಿಕೆ ಉಳಿಕೆ 0-03 1/2 0-10 
80. ನಾಗಣ್ಣ ಬಿನ್‌ ಲೇ.ಧರ್ಮಪ್ಪ ನಾಗಣ್ಣ 11/4 ಖುಷ್ಕಿ ಉಳಿಕೆ 11/1 10 ಉಳಿಕೆ 0-01 0-03 
81. ದೊಡ್ಡಯ್ಯ ಬಿನ್‌ ಓಬಳಯ್ಯ, ಓಬಳಯ್ಯ, 10 ಖುಷ್ಕಿ ಉಳಿಕೆ ಉಳಿಕೆ 22/5 11/4 0-03 0-08 

ತಿಮಮ ಕೋಂ ಎಲ್ಲಯ್ದ ತಿಮಮ್ಮ ಶತಿಮಮ 

೬ ೬ [ನ ಶ್ರಿ ೬ ಆ ೬ ಆ 







































































೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
82. ಶಿವಣ್ಣ, ಶಿವಣ್ಣ, ನಾಗಣ್ಣ. 22/5 ಖುಷ್ಕಿ ಉಳಿಕೆ ಉಳಿಕೆ 22/3 10 0-02 0-06 
ಗೌಡಯ್ಯ, ವಿರೂಪಾಕ್ಷಯ್ಯ, ಈಶ್ವರಯ್ಯ 
ನಾಗಣ್ಣ, ಈಶ್ವರಯ್ಯ 
83. | ಕೆಂಪಮ್ಮ ಕೋಂ ಶಿವಣ್ಣ ಶಿವಣ್ಣ ಬಿನ್‌ | ಕೆಂಪಮ್ಮ 22/3 ಖುಷ್ಕಿ 9/4 22/5 22/2 ಉಳಿಕೆ 0-03 0-09 
ಲಿಂಗಪ್ಪ 
84. | ಶಿಂಗ್ರಯ್ಯ ಬಿನ್‌ ಬೆಟ್ಟಯ್ಯ, ಶಿಂಗಪ್ಪ, 22/2 ಖುಷ್ಕಿ 9/4 22/3 ಉಳಿಕೆ 22/3 0-03 0-09 
ಪದ್ಮಕ್ಷಮ್ಮ ಕೋಂ ಲೇ.ಹನುಮಯ್ಯ ಪದ್ಮಕಮ್ಮ 
85. | ತಿಮ್ಮಪ್ಪ ಬಿನ್‌ ದೊಡ್ಡೇಗೌಡ, ತಿಮ್ಮಪ್ಪ. ರಂಗಪ್ಪ 9/4 ಖುಷ್ಕಿ ಉಳಿಕೆ 22/2 ಉಳಿಕೆ ಉಳಿಕೆ 0-04 0-13 
ರಂಗಪ್ಪ 
86. ಸಣ್ಣದಾಸಪ್ಪ, ತಿಮ್ಮಪ್ಪ ರಂಗಪ್ಪ ಸಣ್ಣದಾಸಪ್ಪ 9/3 ಖುಷ್ಕಿ 7 ಉಳಿಕೆ ಉಳಿಕೆ 9/4 0-01 0-03 
ತಿಮ್ಮಪ್ಪ, ರಂಗಪ್ಪ 
87. | ಪ.ಕಲ್ಲಪ್ಪ ಬಿನ್‌ ಶಂಕರೇಗೌಡ ಪ.ಕಲ್ಲಪ್ಪ 7 ಖುಷ್ಕಿ ಉಳಿಕೆ ಉಳಿಕೆ 4/7ಸಿ ಉಳಿಕೆ 0-07 0-24 
ಕಲ್ಲಪ್ಪ ಬಿನ್‌ ಬಸಪ್ಪ 5 
88. | ರಂಗನಾಥ ಬಿನ್‌ ಪುಟ್ಟಸ್ವಾಮಿಯ್ಯ, ರಂಗನಾಥ, 5 ಖುಷ್ಕಿ 4/8 ಉಳಿಕೆ ಉಳಿಕೆ 7 0-0 1/2 0-02 
ತಿಮ್ಮಪ್ಪಯ್ಯ ಬಿನ್‌ ಪುಟ್ಟಸ್ವಾಮಯ್ಯ ತಿಮ್ಮಪ್ಪಯ್ಯ, 
ನರಸಿಂಹಮೂರ್ತಿ ಬಿನ್‌ ಲೇ.ರಂಗಯ್ದ ನರಸಿಂಹಮೂರ್ತಿ 
89. | ಹೆಚ್‌.ಆರ್‌. ಶಿವಪ್ಪ ಬಿನ್‌ ರಾಮೇಗೌಡ, ಶಿವಣ್ಣ, 4/7ಎ ಖುಷ್ಕಿ ಮ.ಹ.ಅ. 4/7ಸಿ ಉಳಿಕೆ ಉಳಿಕೆ 0-07 0-24 
ಗೌಡಯ್ಯ, ಎಸ್‌.ನಾಗಯ್ಯ, ವಿರೂಪಾಕ್ಷಯ್ಯ, ವಿರೂಪಾಕ್ಷಯ್ಯ, ಈಶ್ವರಯ್ಯ, ಕೆರೆ ಗಡಿ 
ಈಶ್ವರಯ್ಯ, ನಿಂಗಪ್ಪ ಬಿನ್‌ ಪಾತಯ್ಯ, ಹೆಚ್‌.ಆರ್‌. ಶಿವಪ್ಪಗೌಡ. 
ಶಿವಣ್ಣ ಬಿನ್‌ ಪಾತಯ್ಯ, ಹೆಚ್‌.ಎಸ್‌. ಜವರೇಗೌಡ, 
ಹೆಚ್‌.ಎಸ್‌. ಜವರೇಗೌಡ ಬಿನ್‌ ಮಂಗಳಗೌರಮ್ಮ ನಿಂಗಪ್ಪ 
ಹೆಚ್‌.ಎಸ್‌. ಶಿವಪ್ಪಗೌಡ, 
ನಿಂಗಪ್ಪ ಬಿನ್‌ ಪಾತಯ್ಯ 
ಮಂಗಳ ಗೌರಮ್ಮ ಕೋಂ ತ್ರಿಯಂಭಕ 
ಮೂರ್ತಿ 


































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಫಿಜಿ 
ಕ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ನುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 
90. | ಶಿವಣ್ಣ ಗೌಡಯ್ಯ, ಗೌಡಯ್ಯ, ವಿರೂಪಾಕ್ಷಯ್ಯ, 4/7ಸಿ ಖಷ್ಠಿ 4/7ಎ ಉಳಿಕೆ ಉಳಿಕೆ 4/8 0-01 0-03 
ವಿರೂಪಾಕ್ಷಯ್ಯ, ನಾಗಣ್ಣ, ಈಶ್ವರಯ್ಯ ನಿಂಗಪ್ಪ, ಈಶ್ವರಯ್ಯ 
91. | ಸಿ.ಪಿ. ಸಿದ್ದಲಿಂಗಪ್ಪ, ಕೆಂಪಯ್ಯ ಬಿನ್‌ ಗಂಗಯ್ಯ, 4/8 ಖುಷ್ಕಿ ಉಳಿಕೆ 5 ಉಳಿಕೆ ಉಳಿಕೆ 0-07 0-24 
ಶೇಷಯ್ಯ, ನಿಂಗೇಗೌಡ ಬಿನ್‌ ನಿಂಗಪ್ಪ, | ಕೆಂಪಯ್ಯ, ಸಿಪಿ. ಸಿದ್ದಲಿಂಗಪ್ಪ, 
ಕೆಂಪಮ್ಮ ಬಿನ್‌ ಶಿವಣ್ಣ ನಿಂಗೇಗೌಡ, ಕೆಂಪಮ್ಮ 
ಒಟ್ಟು 1-19 1-82 
ಗ್ರಾಮ: ಗುಡ್ಡೇನಹಳ್ಳಿ 
92. | ಚಿಕ್ಕತುರುವೇಕೆರೆ ಪರಸಯ್ಯ ಬಿನ್‌ ಕೆಂಚಯ್ಯ, | ಚಿಕ್ಕತುರುವೇಕೆರೆ 40/6 ಖಷ್ಠಿ 41/1 40/6 ಉಳಿಕೆ ಉಳಿಕೆ 0-02 1/2 0-08 
ಪರಸಯ್ಯ ಉಳಿಕೆ 
93. ಹುಚ್ಚೇಗೌಡ ಬಿನ್‌ ಬ್ಯಾಟಗಪ್ಪ, ಹುಚ್ಚೇಗೌಡ, 41/1 ಖುಷ್ಕಿ 41/2 40/6 ಉಳಿಕೆ ಉಳಿಕೆ 0-02 0-06 
ಶಿವನಂಜಯ್ಯ ಬಿನ್‌ ನಂಜಯ್ಯ, ನಂಜಮ್ಮ | ಶಿವನಂಜಯ್ಯ, ನಂಜಮ್ಮ 
ಕೋಂ ಹೆಚ್‌.ಬಿ. ಗೋವಿಂದಯ್ಯ 
94. ಜವರಮ್ಮ ಉ:ಪುಟ್ಟತಾಯಮ್ಮ ಜವರಮ್ಮ 41/2ಎ ಖುಷ್ಕಿ 41/2ಎ1 ಉಳಿಕೆ 41/2ಎ1 42 0-05 0-15 
ಕೆಂಪೇಗೌಡ ಬಿನ್‌ ನಂಜೇಗೌಡ ಉ:ಪುಟ್ಟತಾಯಮ್ಮ 
ಕೆಂಪೇಗೌಡ 
95. ಪಾರ್ವತಮ್ಮ ಕೋಂಪಿ ಚಿಕ್ಕಣ್ಣ ಪಾರ್ವತಮ್ಮ 42 ಖುಷ್ಕಿ ಉಳಿಕೆ 39/3,4, 5 41/2 111/ಎ 0-06 0-18 
96. | ಎಸ್‌. ಕರಿಯಪ್ಪ ಬಿನ್‌ ಸಿ ಲಿಂಗಯ್ಯ ಎಸ್‌. ಕರಿಯಪ್ಪ 111/ಎ ಖುಷ್ಕಿ ಉಳಿಕೆ ಉಳಿಕೆ 42 ಉಳಿಕೆ 0-06 0-86 
97. ಜವರಮ್ಮ ಉ.ಪು ಸಿತಾಯಮ್ಮ ಕೆಂಪೇಗೌಡ, 41/2 ಖುಷ್ಕಿ ಉಳಿಕೆ 41/ಎ ಉಳಿಕೆ 42 0-10 0-30 
ಕೆಂಪೇಗೌಡ ಬಿನ್‌ ನಂಜೇಗೌಡ ಜವರಮ್ಮ ಉ.ಪುಟ್ಟತಾಯಮ್ಮ 



































0-31 1/2 1-63 











೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 





















































ಘೋಷ್ಟಾರೆ 

ಕ ಗ್ರಾಮದ ಹೆಸರು ಖಷ್ಠಿ ಭಾಗಾಯ್ತು ಒಟ್ಟು 
ಸಂ. 
1, ಚಿಮ್ಮನಹಳ್ಳಿ 15-28 0-07 15-35 
2. ಬಿ.ಸಿ. ಕಾವಲ್‌ 0-20 ದ 0-20 
3. ಚಾಕುವಳ್ಳಿ 0-36 ಷಾ 0-36 
4. ಹೆಡಗಿಹಳ್ಳಿ 0-08 ಹ 0-08 
5. ಕಲ್ಮೆರೆ 5-20 3. 5-20 
6. ಚಿಕ್ಕತುರುವೇಕೆರೆ 1-19 1-19 
7. ಗುಡ್ಡೇನಹಳ್ಳಿ 0-31 1/2 0-31 1/2 

ಒಟ್ಟು 25-02 1/2 0-07 25-09 1/2 

ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.452 ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 


ಕ್ರಮಾಂಕ: ಕಂಇ 93 ಭೂಸ್ಥಾತು 2010, ದಿನಾಂಕ:7ನೇ ಜನವರಿ, 2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ವಲಯ ಯೋಜನೆಯಿಂದಾಗಿ ದ್ಯಾಮಸಂದ್ರ ಗ್ರಾಮದ ಮನೆಗಳು/ಕಟ್ಟಡಗಳು ಶೀತಪೀಡಿತವಾಗಿದ್ದು, 


ಇವುಗಳನ್ನು ಸ್ಥಳಾಂತರಿಸುವ ಬಗ್ಗೆ ಉನ್ನತ ಮಟ್ಟದ ಸಮಿತಿಯು ಅಭಿಪ್ರಾಯಪಟ್ಟಿದ್ದು, ದ್ಯಾಮಸಂದ್ರ ಗ್ರಾಮವನ್ನು ಸ್ಥಳಾಂತರಿಸುವುದು ಸಾರ್ವಜನಿಕ ಹಿತದೃಷ್ಠಿಯಿಂದ ಆಗತ್ಯವಾಗಿದೆಯೆಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕಃ ಎಲ್‌ಎಕ್ಕೂ ಎಸ್‌ಆರ್‌/23/10-11, ದಿನಾಂಕಃ 10-11-.2010 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಆಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಆಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೨೯ 
ಅನುಸೂಚಿ 
ಜಿಲ್ಲೆ ಃ ತುಮಕೂರು ತಾಲ್ಲೂಕು 1 ತುರುವೇಕೆರೆ ಹೋಬಳಿ ಃ ದಂಡಿನಶಿವರ ಗ್ರಾಮ ಃ ದ್ಯಾಮಸಂದ್ರ 
ಭೂಸ್ನಾಧೀನದ 
ಕ್ರ. ಗ್ರಾಮ ಠಾಣಾ ಚಕ್ಕುಬಂದಿ ಈ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ಕಟ್ಟಡ/ಮನೆಯ 
ಸಂ. ಖಾತೆ ನಂ. 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಚ. ಅಡಿಗಳು 
1 2 3 4 Ss 6 8 9 10 
ಮಹಲಿಂಗಪನ 
1 ಬಿ.ಮಹಾಲಿಂಗಯ, ಬಿನ್‌ ಬೊಮ್ಮ ಣ ಬಿ.ಮಹಾಲಿಂಗಯ್ತ 2/2 ಮನೆ ನ ಸಂತ ಹಿಡುವಳಿ | ಸಂತ ಹಿಡುವಳಿ | ಸಂತ ಹಿಡುವಳಿ 2052 
fp) ಈಣ ಶೆ ಮನೆ ವ ವ ವ 
2 ಬಿ.ನಟರಾಜು ಬಿನ್‌ ಬಸವಲಿಂಗಪ್ಪ ಬಿ.ನಟರಾಜು 3/3 ಮನೆ ಗಲ್ಲಿ ಸ್ವಂತ ಸ್ವಂತ ಸಂತ 1100 
ಮನೆ ನಟರಾಜು ಬಸವರಾಜ ಬಸವರಾಜಯ 
3 | ಡಿ.ಕೆ. ವಿದ್ಧಾನಂದ ಬಿನ್‌ ಕಪಣ್ಣ ಡ.ಕೆ.ವಿದ್ಧಾನಂದ 4/4, | ರಸ್ತೆ 2354 
| ಬ | ನಿವೇಶನ ಯ್ಯನ ಮನೆ ನಮನೆ ಈ 
ಮನೆ ವಿದ್ದಾನಂದರ ನಂಜಮ್ಮನ 
4 ಬಸವರಾಜಯ ಬಿನ್‌ ಬೋರಯ ಬಸವರಾಜಯ 5/5 ಕೆ ಶ್ರ ಮನೆ ಹಿಡುವಳಿ ರಸ್ತೆ 1293 
ಣಿ 4 ಡಿ ಮನೆ ನಿವೇಶನ ನ್‌ 
ಕಾತ್ಸಾಯನಮ, ಕೋಂ ಮನೆ 
& ಕಾತ್ಕಾಯನಮ 
5 | ಚಂದ್ರಶೇಖರಯ್ಯ (ಚಂದ್ರಶೇಖರ್‌ ಬಿನ್‌ ಜಿ ಈ 6/6 ಗಲ್ಲಿ ಗಲ್ಲಿ ಗಲ್ಲಿ ಗಲ್ಲಿ 1086 
8 (ಚಂದ್ರಶೇಖರ) ಇ ಈ pi ಣಿ 
ಸಿದ್ದೇಗೌಡ) 
ಅಕ್ರನಾಗಮ, ಕೋಂ ಮಹದೇವಯ ಅಕ್ರನಾಗಮ ಮನೆ ಪಾಲಾಕ ಯವ ಸಿದಣನವರ 
6 | ಟೆ ಫೆ | | 7/7, 7/1 ಬ ಣಾ ಖಾತೆ ನಿವೇಶನ | ಗಲಿ ನಂಜಮ 1508 
(ಮಹದೇವಯ್ಯ ಬಿನ್‌ ಸಿದ್ದೇಗೌಡ) (ಮಹದೇವಯ್ಯ) ಮನೆ ಮನೆ `ಸ ಸ 
ಮನೆ ುಹ 
7 ಪಾಲಾಕ ಯ್ಯ ಬಿನ್‌ ಸಿದೇಗೌಡ ಪಾಲಾಕ ಯ್ಯ 8/8 ರಸ್ತೆ ಗಲಿ ಗಲಿ 1242 
[0 ೦ ಲೃ ೨೦ ದೇವಯ್ಯ ೧೨ ಷ್ಟ 
ಮನೆ ಗಲಿ ಪಾಲಾ 
ನಂಜಮ್ಮ ಕೋಂ ಶಿವಲಿಂಗಯ 2 ನಂಜೇಗೌಡ 
8 ಡೆ ನಂಜಮ್ಮ (ಶಿವಲಿಂಗಪ) 9/9 ರಸ್ತೆ ಸಿದಣನ ಮನೆ ಕಯ ನವರ 1081 
(ಶಿವಲಿಂಗಪ ಬಿನ್‌ ಸಿದ್ದೇಗೌಡ) ಶ್ರ ಮೆ ಬಣ ಡಿ ಮನೆ 
ಈ ಕ ಮನೆಗಲ್ಲಿ 
9 ನಂಜೇಗೌಡ ಬನ್‌ ಮಹದೇವಯ್ಯ ನಂಜೇಗೌಡ 10/10 ಮನೆ ಗಲ್ಲಿ ಗಲ್ಲಿ ಗಲ್ಲಿ ಗಲ್ಲಿ 504 
ಮನೆ ಸೋಮ 
22/26 ಗಂಗಣನ 
10 | ಸಿದಪ ಬಿನ್‌ ಲೇ.ನಂಜೇಗೌಡ ಸಿದಪ ಶೇಖರಯ್ಯ ನವರ ಸ್ವಂತ ಹಿಡುವಳಿ ಟು ಸ್ವಂತ ಹಿಡುವಳಿ 823 
ಟ್‌ ಛ್‌ 22/27 ಮಿ ಹಿಡುವಳಿ 










































































೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಭೂಸ್ನಾಧೀನದ 
ಕ್ರ. ಗ್ರಾಮ ಠಾಣಾ ಚಕ್ಕುಬಂದಿ 5 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ ತರಹೆ ತೆ ಕಟ್ಟಡ/ಮನೆಯ 
ಸಂ. ಖಾತೆ ನಂ. 
ತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಚ. ಅಡಿಗಳು 
1 2 3 4 5 6 8 9 10 
ಶಂಭುಲಿಂಗಯ್ಗ ಬಿನ್‌ ಲೇ. ಮನೆ 
11 ಕ ಶಂಭುಲಿಂಗಯ 12/14 ಗಲಿ ಗಲಿ ಗಲಿ ರಸ್ತೆ 462 
ನಂಜುಂಡಯ್ಯ ಸ “ಸ್ಟ ಈ § 
ಮಹಾದೇವಮ್ಮ ಕೋಂ ಮನೆ 
12 © ಮಹದೇವಮ 15/15 ಗಲಿ ಗಲಿ ಗಲಿ ರಸ್ತೆ 499 
ಚಂದ್ರಶೇಖರಯ್ಯ $ ಈ is ಈ ಣೆ 
14/16 ಮನೆ 
13 ಬಸವಲಿಂಗಯ, ಬಿನ್‌ ನಂಜುಂಡಯ ಬಸವಲಿಂಗಯ ಸಿದಪನ ನಿವೇಶನ ರಸ್ತೆ ಗಲಿ ಗಲಿ 733 
ಶ್ರಿ ಶ್ರಿ ಶ್ರಿ 14/17 ೧ಬಿ ೨೦ ಬ ಬು 
14/16 ಮನೆ 
14 | ಬಸವಲಿಂಗಯ್ಯ ಬಿನ್‌ ನಂಜುಂಡಯ ಬಸವಲಿಂಗಯ ರಸ್ತೆ ರಸ್ತೆ ಗಲಿ ಗಲಿ 215 
ಶ್ರಿ ಶ್ರಿ ಶ್ರಿ ೨೦ ೨೦ ಬ ಣು 
14/17 
15 | ಮಹಲಿಂಗಪ್ಪ ಬಿನ್‌ ಸಿದ್ದನಂಜಪ್ಪ ಮಹಲಿಂಗಪ, 21/25 ಮನೆ ಸ್ಥೆ ಗಲ್ಲಿ ಗಲ್ಲಿ ಗಲ್ಲಿ 445 
16 | ಪಂಚಾಕ್ಷರಿ ಬಿನ್‌ ಲೇ. ಸಿದ್ದನಂಜಪ್ಪ ಪಂಚಾಕ್ಷರಿ 20/24 ಮನೆ ರಸ್ತೆ ಗಲ್ಲಿ ಗಲ್ಲಿ ಗಲ್ಲಿ 893 
ಮನೆ ಸದಾ ಪಂಚಾ 
ಮಹಾದೇವಯ್ಸ ಬಿನ್‌ ಕಿಡಿನೇತ್ರಯ್ಕ್ಮನವ 
17 | ಮಹದೇವಯ 17/20 | ಶಿವಯ್ಮನವರ ರಸ್ತೆ ಕರಯ್ದನ 278 
ಬೊಮ್ಮಲಿಂಗಯ $ ರಮನೆ 4 ತ ಸ 
4 ನಿವೇಶನ ನಿವೇಶನ 
ಮನೆ ಮಹ 
ಶಂಭಾಕರಯ್ದನ 
18 | ಕಿಡಿನೇತ್ರಯ್ಯ ಬಿನ್‌ ನಂಜುಂಡಪ್ಪ ಕಿಡಿನೇತ್ರಯ್ಯ 18/21 ರಸ್ತೆ ದೇವಯ್ಯನವರ ರಸ್ತೆ 4 986 
ಬ ೨ ಇ ಮನೆ 
ಮನೆ 
ಮನೆ ಸಿದಪ, ಮತು 
ಧಿ 1 ಪಂಚಾಕ 
ಮಹದೇವಯ್ನನ ಮಹ ೫1 
19 | ಸದಾಶಿವಯ್ದ ಬಿನ್‌ ಬೊಮ್ಮಲಿಂಗಯ್ಯ | ಸದಾಶಿವಯ 16/19 ಠಿ ರಸ್ತೆ ರಯ್ಗ್ದನ 450 
ಶಿ ಶಿ ಶಿ ಶಿ ವರ ನಿವೇಶನ ದೇವಯ್ಮನವರ 2 ೨ 
ನಿವೇಶನ 
ನಿವೇಶನ 
ಮನೆ ನಂಜುಂಡಪನವ 
20 | ಕಿಡಿನೇತ್ರಯ್ದ ಬಿನ್‌ ನಂಜುಂಡಪ ಕಿಡಿನೇತ್ರಯ 18/22 ಗಲಿ ನಂಜುಂಡಪ ರಸ್ತೆ ರಸ್ತೆ 4 644 
$ ಬ 5 0 ಬಿ ತೆ ರ ನಿವೇಶನ 
















































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ೩೧ 
ಭೂಸ್ನಾಧೀನದ 
ಕ್ರ. ಗ್ರಾಮ ಠಾಣಾ ಚಕ್ಕುಬಂದಿ 5 
ಖಾತೆದಾರರ ಹೆಸರು ಅನುಭವದಾರರ ಹೆಸರು 3% ತರಹೆ ೫ ಕಟ್ಟಡ/ಮನೆಯ 
ಸಂ. ಖಾತೆ ನಂ. 
ತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಚ. ಅಡಿಗಳು 
1 2 3 4 ವ್ರ 6 8 9 10 
21 | ಬಸವರಾಜು ಬಿನ್‌ ಸಿದ್ದನಂಜಪ್ಪ ಬಸವರಾಜು 19/23 ಮನೆ ಗಲ್ಲಿ ರಸ್ತೆ ಗಲ್ಲಿ ಗಲ್ಲಿ 377 
ಮನೆ ಗಲಿ 
ರತಮ್ಮ ಕೋಂ ನಂಜುಂಡಪ್ಪ ಗಲಿ ಗಂಗಣ್ಣನ | ಗಂಗಣನ 
22 ಈ ಲ ರತಮ್ಮ (ನಂಜುಂಡಪ) 15/18 ೫ ಸಾ ಕಿಡಿನೇತ್ರಯ್ಮನ ಸ್ಥೆ ನ 480 
(ನಂಜುಂಡಪ ಬಿನ್‌ ಸಿದನಂಜಪ) ತ ಬ ಮನೆ ಈ ಪ ನಿವೇಶನ 
ಲ ಇ ಆ ವರ ಮನೆ 
ಮನೆ ಗಲ್ಲಿಗಂಗಪ್ಪನ 
23 | ಗಂಗಣ್ಣ ಬಿನ್‌ ನಂಜೇಗೌಡ ಗಂಗಣ್ಣ 11/13 ನಟರಾಜು ಮನೆ ತ ಎ ರಸ್ತೆ ಸಂತ ಹಿಡುವಳಿ 2265 
ತ £2 ಸ್ವಂತ ನಿವೇಶನ ಪ 
24 | ನಟರಾಜು ಬಿನ್‌ ಬಸವಲಿಂಗಯ್ಯ ನಟರಾಜು 3/12 ಮನೆ ಗಲ್ಲಿ ಗಲ್ಲಿ ರಸ್ತೆ ಗಲ್ಲಿ 1013 
ಮನೆ ನಂಜುಂಡಪನ ಗಂಗಣನ 
25 ಕಪಣ್ಣಗೌಡ ಬಿನ್‌ ನಂಜುಂಡಪ, ಕಪಣಗೌಡ 1/1 ಸಂತ ಹಿಡುವಳಿ ಕಟ್ಟೆರಸ್ಥೆ ಇ & 621 
ಖಣ ಲ Ei ವ ಜಾ ಹಿಡುವಳಿ ಹಿಡುವಳಿ 
22/26 ಮನೆ ಸೋಮಶೇಖರಯ ಗಂಗಣ್ಣನ 
26 | ಸಿದಪ ಬಿನ್‌ ಲೇ. ನಂಜೇಗೌಡ ಸಿದಪ ಸಂತ ಹಿಡುವಳಿ ತ ಸಂತ ಹಿಡುವಳಿ 964 
ಇ ದು: 22/27 ತಿನ ಹಿಡುವಳಿ ವ ಹಿಡುವಳಿ ವ 
27 ಶಿವಣ್ಣ ಬಿನ್‌ ನಂಜೇಗೌಡ ಶಿವಣ್ಣ 24/30 ಮನೆ ಶಿವಣ್ಣನ ಮನೆ ಸ್ವಂತ ಹಿಡುವಳಿ ಸ್ವಂತ ಅಂಗಳ ರಸ್ತೆ 1334 
ಮನೆ ಶಿವಲಿಂಗಯ್ದನ ಸೋಮಶೇಖರ 
28 | ಶಿವಣ್ಣ ಬಿನ್‌ ನಂಜೇಗೌಡ ಶಿವಣ್ಣ 24/30,31 2 ಚೌಕ ಅಂಗಳ ರಸ್ತೆ 963 
i ಹಿಡುವಳಿ ಯ್ಯನ ಮನೆ ದ್‌ 
ಮನೆ ನಂಜುಂಡಯ್ಗನ 
29 ಶಿವಲಿಂಗಯ್ಯ ಬಿನ್‌ ಲೇ. ನಂಜಪ್ಪ ಶಿವಲಿಂಗಯ್ಯ 26/34 ಮನೆ | ಹಿಡುವಳಿ ಹಿಡುವಳಿ ಸ್ವಂತ ಹಿಡುವಳಿ 745 
25/32 ಮನೆ ಶಿವ ಲಿಂಗಯ್ಮನ ಗಂಗಣ್ಣನ 
30 | ನಂಜುಂಡಯ್ಲ ಬಿನ್‌ ನಂಜಪ, ನಂಜುಂಡಯ ಹಿಡುವಳಿ ಶಿ ಸ ಸಂತ ಹಿಡುವಳಿ 590 
ಶಿ ಬೆ § 25/33 ಮನೆ ಹಿಡುವಳಿ ವು 
25/32 ಮನೆ ಶಿವ ಲಿಂಗಯ್ಮನ 
31 | ನಂಜುಂಡಯ್ಯ ಬಿನ್‌ ನಂಜಪ್ಪ ನಂಜುಂಡಯ್ಯ ಸ್ವಂತ ಹಿಡುವಳಿ ಹಿಡುವಳಿ ಈ ಸ್ವಂತ ಹಿಡುವಳಿ 339 
Fe 25/33 ಮನೆ 
ು . ಎಸ್‌. 
27/35 1 ಆ 
32 | ನಂದೀಶ್‌ ಬಿನ್‌ ಲೇ. ಸಿದಪ, ನಂದೀಶ್‌ ಗಂಗಾಧರಯ್ಯನ ಹಿಡುವಳಿ ಹಿಡುವಳಿ ರಸ್ತೆ 1019 
ಬಿ 27/36 ಎ 3 


































































































೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೩, ೨೦೧೧ ಭಾಗ-೬ 
ಭೂಸ್ನಾಧೀನದ 
ಕ್ರ. ಗ್ರಾಮ ಠಾಣಾ ಚಕ್ಕುಬಂದಿ 5 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತೆ ತರಹೆ ` ಕಟ್ಟಡ/ಮನೆಯ 
ಸಂ. ಖಾತೆ ನಂ. 
ತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಚ. ಅಡಿಗಳು 
1 2 3 4 s 6 7 8 9 10 
ಮನೆ ಡಿ.ಎಸ್‌. 
27/35 
33 | ನಂದೀಶ್‌ ಬಿನ್‌ ಲೇ. ಸಿದ್ದಪ್ಪ ನಂದೀಶ್‌ ಗಂಗಾಧರಯ್ಯನ ಹಿಡುವಳಿ ಹಿಡುವಳಿ ರಸ್ತೆ 994 
ನ 27/36 | 
ಮನೆ 
ಡಿ.ಗಂಗಾಧರಯ್ಗ ಬಿನ್‌ 28/37 ಮನೆ ಬಿ. ಲೋಕೇ 
34 3 ಡಿ.ಸಂಗಾಧರಯ ಹಿಡುವಳಿ ಹಿಡುವಳಿ ರಸ್ತೆ 1117 
ಬಸವಲಿಂಗಯ್ಯ ಕೆ 28/38 ಶ್ವರಯ್ಯನ ಮನೆ ಸ 
29/39 
35 | ಲೋಕೇಶರಯ್ದ ಬಿನ್‌ ಬಸವಲಿಂಗಯ | ಲೋಕೇಶರಯ ಹಿಡುವಳಿ ಸಂತ ಮನೆ ಹಿಡುವಳಿ ರಸ್ತೆ 1117 
ದ $ $ ವ $ K = ಗೆ 
29/40 ಮನೆ 
28/37 ಮನೆ 
36 | ಗಂಗಾಧರಯ್ಯ ಬಿನ್‌ ಬಸವಲಿಂಗಯ್ಯ ಗಂಗಾಧರಯ್ಯ ಸ್ವಂತ ಮನೆ ಹಿಡುವಳಿ ಹಿಡುವಳಿ ರಸ್ತೆ 370 
28/38 ಷ್ಟ 
ಮನೆ ಡಿ.ಬಿ. 
29/39 
37 | ಲೋಕೇಶರಯ್ದ ಬಿನ್‌ ಬಸವಲಿಂಗಯ | ಲೋಕೇಶರಯ ಸಂತ ಮನೆ ಗಂಗಾಧರ ಹಿಡುವಳಿ ರಸ್ತೆ 574 
ಮೂರ್ತಿ 
ಮನೆ ಡಿ.ಎಸ್‌. 
ಡಿ.ಎನ್‌. ಬಸವರಾಜು ಬಿನ್‌ ಡಿ.ಬಿ. 
38 ಡಿ.ಎನ್‌. ಬಸವರಾಜು 41/1 ಸ್ನಂತ ನಿವೇಶನ | ಸಂತ ಹಿಡುವಳಿ | ಸ್ಪಂತ ಹಿಡುವಳಿ | ಚಂದ್ರಶೇಖರಯ 2450 
ನಂಜುಂಡಯ್ಯ 1 ವ ವ 
5ನ ಹಿಡುವಳಿ 
ಮನೆ ಡಿ.ಎಸ್‌. 
ಡಿ.ಎಸ್‌. ಚಂದ್ರಶೇಖರಯ್ಯ ಬಿನ್‌ ಕಿಡಿನೇತ್ರಯ್ಮನ 
39 4 ಡಿ.ಎಸ್‌.ಚಂದ್ರಶೇಖರಯ 31/42 ಹೇಮಾವತಿ ನಾಲೆ | ಸಂತ ಹಿಡುವಳಿ ಬಸವರಾಜು ಈ 314 
ಸಿದನಂಜಪ, 2 ಹ ಹಿಡುವಳಿ 
೦ಎ ಊ ಮನೆ 
ಒಟ್ಟು 36294 ಚ. ಅಡಿಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.4 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





